ಸನಾರಾಕೆಕ ಜೀವನ ನಡೆಸಲು ಕಲಿಯಿರಿ 


ಕರ್ನಾಟಕ ರಾಜ್ಯ ಏಡ್ಸ್‌ ಪ್ರಿವೆನ್‌ಷೆನ್‌ ಸೊಸೈಟಿ 
ನಂ. 4/13-1, ಕ್ರೆಸೆಂಟ್‌ ರಸ್ತೆ ಹೈಗ್ರೌಂಡ್‌, ಬೆಂಗಳೂರು - 560 001 
A ದೂರವಾಣಿ: 220 1436, 2201436 


ಉಪಯುಕ್ತ ಜೀವನ ನಡೆಸಲು ಕಲಿಯಿರಿ 


ಇಂಗ್ಲೀಷ್‌ ಮೂಲ : ನ್ಯಾಕೋ | 
ರಾಷ್ಟ್ರೀಯ ಏಡ್ಸ್‌ ನಿಯಂತ್ರಣ ಸಂಸ್ಥೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ 
ಭಾರತ ಸರ್ಕಾರ 
ನವದೆಹಲಿ - 110 011, ಭಾರತ 


ಕನ್ನಡಕ್ಕೆ ಭಾಷಾಂತರ: ಕರ್ನಾಟಕ ರಾಜ್ಯ ಏಡ್ಸ್‌ ಪ್ರಿವೆನ್‌ಷೆನ್‌ ಸೊಸೈಟಿ, ಬೆಂಗಳೂರು 


ಷಮೂರ್ತಿ 
ಆರೋಗ್ಯ ಶಿಕ್ಷಕರು 


ಅನುವಾದಿಸಿದವರು ಕೃ 
ಕೇ 


ತ್ರ 
ಡು. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಜಲಾ 


ಸಕಾರಾತ್ಮಕ ಜೀವನ ನಡೆಸಲು ಕಲಿಯಿರಿ 


Gn 44 


(೦೦೮೬೪೯87 ATION J) 


uN + 
ue “ತ್‌ se 


| Kup ee” ಇರ್‌ 
ಕ ಗದ A ೧೪೯ 


ಹ 


ತಾ .೧! 


(ತಾಕಾ 


ಹೆಚ್‌.ಐ.ವಿ./ಏಡ್ಸ್‌ ದೇಶದಲ್ಲೆಲ್ಲಾ ವ್ಯಾಪಿಸಿದ್ದು ಈ ರೋಗವು ಮಾನವ ಕುಲಕ್ಕೆ ಅದರಲ್ಲೂ ವಿಶೇಷವಾಗಿ, 
ಆರೋಗ್ಯ ಸೇವೆಗಳ ಜವಾಬ್ದಾರಿ ಹೊಂದಿರುವವರಿಗೆ ಅನೇಕ ಸವಾಲುಗಳನ್ನೊಡ್ಡಿದೆ. ಈ ರೋಗವು, ಲೈಂಗಿಕವಾಗಿ 
ಮತ್ತು ಆರ್ಥಿಕ ಉತ್ಪಾದನೆಯಲ್ಲ ಸಕ್ರಿಯವಾಗಿರುವ, ಉಪಯುಕರಾಗಿರುವ ಯುವಜನಾಂಗವನ್ನೇ ಹೆಚ್ಚಾಗಿ ಬಾಧಿ 
ಸುತದೆ. ಬಹುತೇಕ ರಾಷ್ಟ್ರಗಳ ಸ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಅಂಶಗಳ ಮೇಲೆ ಈ ತೋಟವ ಕಕ್ಕ 
ಬೀರಿರುವುದನ್ನು ನಕ ನೋಡುವಾಗ, ಖೇದವುಂಟಾಗುತದೆ. ಈ ರೋಗವನ್ನು ಸಂಪೂರ್ಣ 
ಗುಣಪಡಿಸಬಹುದಾದಂತಹ ಚಿಕಿತ್ಸೆ ಇಲ್ಲದಿರುವುದು, ಸಮಸ್ಯೆಯನ್ನು ಉಲ್ಬಣಗೊಳಿಸಿದೆ. ದುರದೃಷ್ಟವಶಾತ್‌, 
ಹೆಚ್‌.ಐ.ವಿ./ಏಡ್ಸ್‌ ರೋಗದ ಜೊತೆಯಲ್ಲೇ ಜೀವನ ಸಾಗಿಸುವವರು, ಈ ರೋಗದ ವಿರುದ್ದ ಪರಿಣಾಮಕಾರಿಯಾದ 
ಔಷಧಿ ಕಂಡುಹಿಡಿದು ಅದು ಅವಶ್ಯಕತೆ ಇರುವವರ ಕೈಗೆಟುಕುವಂತಾಗುವವರೆಗೂ, ಸಂಕಟಪಡಬೇಕಾಗಿದೆ. 
ಅಲ್ಲಿಯವರೆಗೆ, ಹೆಚ್‌ಐವಿ ಸೋಂಕು ಇನ್ನಷ್ಟು ಹರಡದಂತೆ ತೀವ್ರ ಪ್ರಯತ್ನಪಡುವುದೊಂದೇ ಮಾರ್ಗವಾಗಿದೆ. ಈ 
ಕೆಲಸವನ್ನೇ ರಾಷ್ಟ್ರೀಯ ಏಡ್ಸ್‌ ನಿಯಂತ್ರಣ ಸಂಸ್ಥೆ (ನ್ಯಾಕೋ) ಶ್ರದ್ದೆಯಿಂದ ಮಾಡುತ್ತಿದೆ. 


ರಾಷ್ಟ್ರೀಯ ಏಡ್ಸ್‌ ನಿಯಂತ್ರಣ ಕಾರ್ಯಕ್ರಮಗಳ ಯಶಸ್ಸಿಗೆ, ಹೆಚ್‌ಐವಿ/ಏಡ್ಸ್‌ ಸೋಂಕಿನ ಜೊತೆಯಲ್ಲೇ 
ಜೀವನ ನಡೆಸುತ್ತಿರುವವರ, ಸಕ್ರಿಯ ಸಹಕಾರ ಅವಶ್ಯವಾಗಿದೆ. ಜಾ ಶೈಲಿಯಲ್ಲಿ ಕಿರು ಹೊಂದಾಣಿಕೆಗಳ ಮೂಲಕ, 
ಹೆಚ್‌ಐವಿ ಸೋಂಕು ಇನ್ನಷ್ಟು ಹರಡದಂತೆ ತಡಸವುದತಲ: Pk ಮಹತರ ಪಾತ್ರ ವಹಿಸಬಲ್ಲರು. ಸಹ 
ದೇಶವಾಸಿಗಳ ಕಲ್ಯಾಣಕ್ಕಾಗಿ, ಅವರು ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ಪ ದೈಹಿಕ ಮಾನಸಿಕ ಹಾಗೂ 
ಭಾವನಾತ್ಮಕ ಒತಾಸಕಿಗಳಿಗೆ ಗಮನ ಹರಿಸಲು ಜೌ ಸತ ಬದ್ದವಾಗಿದೆ. 


ಹೆಚ್‌ಐವಿ/ಏಡ್ಸ್‌ ಸೋಂಕಿನ ಜೊತೆಗೆ ಜೀವನ ನಡೆಸುತ್ತಿರುವವರ (ಪಿ.ಎಲ್‌. ಡಬ್ಲ್ಯು.ಎ) ಕಲ್ಯಾಣವೇ ನಮ್ಮ 
ಸ ಕಾಳಜಿಯಾಗಿದೆ ಎಂದು ಅವರಿಗೆ ಪುನಃ ಭರವಸೆ ನೀಡುವುದೇ ಈ ಕಿರುಪುಸಕದ ಉದ್ದೇಶವಾಗಿದೆ. ಈ 
ಪುಸಕದಲ್ಲಿ ಹೆಚ್‌ಐವಿ/ ಏಡ್ಸ್‌ ಕುರಿತು ಮೂಲಮಾಹಿತಿ ಒದಗಿಸಿದ್ದು ಅದರಿಂದಾಗಿ ಸೋಂಕಿರುವ ವ್ಯಕಿಗಳು 
aR ಏನು ಮತ್ತು ಮಾಡಬಾರದುದು ಏನು ಎಂಬುದನ್ನು ತಿಳಿಯಬಹುದಾಗಿದೆ. ತಮ್ಮ ಸಹಾಯಕ್ಕಾಗಿ, 
ಅವರು ಸ್ವತಃ ಅಳವಡಿಸಿಕೊಳ್ಳಬಹುದಾದ ಕ್ರಮಗಳ ಬಗ್ಗೆಯೂ ಅ ಮಾಹಿತಿ ನೀಡುತ್ತದೆ. ಈ ಪುಸಕದಲ್ಲಿ 
ಸಾಯದ: ಯೋಗಾಸನಗಳು, ಧ್ಯಾನ ಪದ್ಧತಿಗಳು ಮತ್ತು ಪೌಷ್ಟಿಕ ಆಹಾರ ಸೇವನೆಯ ಕ್ರಮಗಳು, ನಿರ್ವಹಿಸಲು 
ಸುಲಭ, ಕಡಿಮೆ ಖರ್ಚು, ಸುಲಭವಾಗಿ ಸಿಗುವಂತಹ ಮತ್ತು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ತೊಡಕನ್ನು 
ತರದೇ ತೀರಾ ಕಡಿಮೆ ಸಮಯ ಹಿಡಿಯುವಂತಹುದಾಗಿದೆ. ಹೆಚ್‌.ಐ.ವಿ. ie ಸಂಬಂಧಿಸಿದಂತೇ PON; 
ಸಾಮಾನ್ಯ ಕಾಯಿಲೆಗಳಿಗೆ, ಅವರು ತೆಗೆದುಕೊಳ್ಳಬಹುದಾದ ಹೋಮಿಯೋಪತಿ ಮತ್ತು ಆಯುರ್ವೇದೀಯ 
ಪರಿಹಾರಗಳ ಬಗೆಗೂ, ಈ ಪುಸಕದಲ್ಲಿ ಮಾಹಿತಿ ನೀಡಲಾಗಿದೆ. ನಮಗೆ 7 ಸಂಪನ್ಮೂಲಗಳ ಕೊರತೆ ಇದ್ದರೂ ಕೂಡ, 
ಹೆಚ್‌.ಐ.ವಿ./ಏಡ್ಸ್‌ ಸೋಂಕಿನ ಜೊತೆಯಲ್ಲೇ ಜೀವನ ನಡೆಸುತ್ತಿರುವವರ ಕಲ್ಯಾಣಕ್ಕೆ ನ್ಯಾಕೋ ಬದ್ಧವಾಗಿದೆಯೆಂದು, 
ನಾನು ಪುನಃ ಭರವಸೆ ನೀಡಬಯಸುತ್ತೇನೆ. 


ಜೆ.ವಿ.ಆರ್‌. ಪ್ರಸಾದರಾವ್‌ 
ಯೋಜನಾ ರ್ಗ 


(ಕಜೆ). 


ಈ ಪುಸಕ ಹೊರತರುವ ಕಾರ್ಯಕ್ಕೆ ಏಕಪ್ರಕಾರದ ಉತ್ತೇಜನ ಮತ್ತು ಬೆಂಬಲ ನೀಡಿದ ನ್ಯಾಕೋದ 
ಯೋಜನಾ ನಿರ್ದೇಶಕರಾದ ಶ್ರೀ ಜೆ.ವಿ.ಆರ್‌. ಪ್ರಸಾದ ರಾವ್‌ ಮತ್ತುಹೆಚ್ಚುವರಿ ಯೋಜನಾ ನಿರ್ದೇಶಕರಾದ 
ಡಾ | ಎಸ್‌.ಕೆ. ಸತ್ಪಥಿ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಈ ಮಾರ್ಗದರ್ಶಿ ಪುಸಕಕ್ಕೆ ಹಣಕಾಸಿನ ಬೆಂಬಲ 


ಒದಗಿಸಿದ ಯು.ಎನ್‌.ಏಯ್ದ್ಸ್‌ (UNAIDS) ಗೂ ನಾವು ಕೃತಜ್ಞರಾಗಿದ್ದೇವೆ. 


ಈ ಮಾರ್ಗದರ್ಶಿ ಕಿರುಪುಸಕದಲ್ಲಿ ಚರ್ಚಿಸಲಾದ, ಹೆಚ್‌.ವಿ. ಸೋಂಕಿರುವ ವ್ಯಕ್ತಿಗಳ ನಿರ್ವಹಣೆಗೆ, 
ವಿವಿಧ ವೈದ್ಯ ಪದ್ಧತಿಗಳ ಪರಿಹಾರಗಳನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ರೂಪಿಸುವಲ್ಲಿ ಡಾ| ವಿ.ಪಿ. 
ಸಿಂಗ್‌ರವರು ಮೂಲ ಕಾರಣಕರ್ತೆರು. ಅವರು ಈ ಮಾರ್ಗದರ್ಶಿಯ ತಯಾರಿಕೆ ಮತ್ತು ಪ್ರಕಟಣೆಗಾಗಿ 
ಅಪಾರವಾಗಿ ಶ್ರಮಿಸಿದ್ದಾರೆ. ಅವರ ಅಪಾರ ಕೊಡುಗೆಯನ್ನು ನಾವು ಗೌರವದಿಂದ ಮೆಚ್ಚುತೇವೆ. 


ಈ ಮಾರ್ಗದರ್ಶಿಯ ತಯಾರಿಕೆಗೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ 
ಹೋಮಿಯೋಪತಿಯಲ್ಲಿ ಸಂಶೋಧನೆಗಾಗಿರುವ ಕೇಂದ್ರೀಯ ಮಂಡಳಿಯ ಡಾ| ಕೃಷ್ಣಾಸಿಂಗ್‌ ಮತ್ತು 
ಆಯುರ್ವೇದದ ಕೇಂದ್ರೀಯ ಸಂಶೋಧನಾ ಸಂಸ್ಥೆಯ ಡಾ। ಪ್ರೇಮ್‌ಕುಮಾರ್‌ ಅವರಿಗೆ ನಾವು 
ಕೃತಜ್ಞರಾಗಿದ್ದೇವೆ. 


ಡಾ। ಡಿ. ಸೇನ್‌ಗುಪ್ತಾ 
ರಾಷ್ಟ್ರೀಯ ಸಮಾಲೋಚಕರು 


ಪ್ರಸಾವನೆ 


ಹೆಚ್‌.ಐ.ವಿ./ಏಡ್ಸ್‌ ಹಲವು ಸವಾಲುಗಳನ್ನು ಮುಂದೊಡ್ಡಿದೆ. ಅತ್ಯಲ್ಪ ಕಾಲಾವಧಿಯಲ್ಲಿ ಬಹಳಷ್ಟು 
ವಿಷಯಗಳನ್ನು ಅತೀ ಶೀಘ್ರವಾಗಿ ನಾವು ಕಲಿತಂತಹ ರೋಗವಿದಾಗಿದೆ. ಆದಾಗ್ಯೂ, ಈ ರೋಗ ತಗುಲಿದರೆ 
ಚಿಕಿತ್ಸೆಯಾಗಲೀ, ಪ್ರತಿಬಂಧಕಗಳಾಗಲೀ, ರೋಗ ನಿರೋಧಕ ಲಸಿಕೆಯನಾಗಲೀ ಇದುವರೆಗೂ 
ಕಂಡುಹಿಡಿಯಲಾಗಲಿಲ್ಲ F 


ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಬಹುಮಟ್ಟಿಗೆ ಕಣ್ಮರೆಯಾದಂತಹ ಹಲವು ಕಾಯಿಲೆಗಳು ಇದೀಗ ಹೆಚ್‌.ಐ.ವಿ. 
ಸೋಂಕಿನಿಂದಾಗಿ ಮರುಕಳಿಸಿವೆ. ಕ್ಷಯ (ಟಿ.ಬಿ.) ಇವುಗಳಲ್ಲಿ ಒಂದಾಗಿದೆ. ಅಭಿವೃದ್ಧಿ ಹೊಂದುತಿರುವ 
ಹಲವು ರಾಷ್ಟ್ರಗಳಲ್ಲಿ ಕ್ಚಯರೋಗವು ಅಲ್ಲಲ್ಲಿ ಇದ್ದರೂ, ಹೆಚ್‌.ಐ.ವಿ. ಸೋಂಕಿನಿಂದಾಗಿ, ಇದರ ಸಮಸ್ಯೆ 
ಉಲ್ಬ ಜ್‌ ಸಾಂಕ್ರಾಮಿಕವಾಗಿ ಹರಡುತಿದೆ. | ಹೆಚ್‌.ಐ.ವಿ. ಸೋಂಕು ಮತ್ತು ಕೃಯರೋಗದ ಮಾರಕ 
ಮೈತ್ರಿಯಂತೆ ರುಜುವಾತಾಗಿದೆ. ಆರೋಗ್ಯ ವಂತ ವ್ಯಕ್ತಿಯಲ್ಲಿ ಅಪರೂಪಕ್ಕೆ ಕಂಡುಬರುತ್ತಿದ್ದ ನೃುಮೋಸಿ ಸಿಕ್‌ ಕೆರೀನ್ನಿ 
ನ್ಯೂಮೋನಿಯಾ (ಪಿ.ಸಿ.ಪಿ.) ಸೈ ES ವೈರಸ್‌ ಸೋಂಕು (ಸಿ ಎಮ್‌. ವಿ), ಟೋಕ್ತೋಪ್ಪಾಸ್ಥಾ ಸಾ 
ಇತ್ಯಾದಿ ರೋಗಗಳು ಸನ ಐಪಿ ಸೋಂಕು ತಗುಲಿದವರಲ್ಲಿ ಆಗಿಂದಾಗ್ಗೆ ಕಂಡುಬರುತ್ತಿದೆ. ಗ ಕಾಕ್‌ 
ಕ್ಯಾಂಡಿಡಾ ಆಲ್ಬಿಕಾನ್ಸ್‌ ಹರ್ಪೀಸ್‌ ಜೋಸ್ಟರ್‌, ಕ್ರಿಷ್ಟೋಕಾರಸ್‌ ನಿಯೋಫಾರ್ಮನ್‌, ಕ್ರಿಪ್ಪೋಸ್ಟೊರೀಡಿಯಮ್‌ 
ಯಗಳು ಸೇ A ಸೋಂಕುಳ್ಳಿ. ವ್ಯಕ್ತಿಗಳನ್ನು, ಪದೇ ಪದೇ ಕಾಯಿಲೆಗೊಳಪಡಿಸುತ್ತದೆ. ಶೀಘ್ರವಾಗಿ ಪತ್ತೆ 
ಹಚ್ಚಿ ಚಿಕಿತ್ಸೆ ನೀಡಿದಲ್ಲಿ ಸದ್ಯ ಲಭ್ಯವಿರುವ ಔಷ ೫ ಇವುಗಳನ್ನು ಗುಣಪಡಿಸಬಹುದಾದರೂ, ಪುನಃ ಪುನಃ 
ವುದರಿಂದ ಮ ದೇಹದ ರೋಗನಿರೋಧಕ ಶಕಿಯ ವ್ಯವಸ್ಥೆಯೇ ಹದಗೆಡುತ್ತದೆ. ಹೆಚ್‌.ಐ.ವಿ. 
ಸೋಂಕಿರುವ ವ್ಯ ಕಿಗಳಲ್ಲಿ ಕಂಡುಬರುವ ಹಲವು ಸೋಕುಗಳು ಅವರ ಜಂ ಣದಲ್ಲಿ ಇರುವುದಿಲ್ಲ ಆದರೂ, ತಮ್ಮ 
ದೈನಂದಿನ ಜೀವನದಲ್ಲಿ ಕೆಲವು ಬದಲಾವಣೆಗಳಾದ, ಯೋಗಾಭ್ಯಾಸ, ಧ್ಯಾನ, ಪ್ರಾಣಾಯಾಮ (ಉಸಿರಾಟದ 
ವಾ ಬ ಯಾಮ), ಆಹಾರದಲ್ಲಿಉಪಯುಕ್ತ ಪೌಷ್ಠಿಕಾಂಶದ ಸೇರ್ಪಡೆ, ವ್ಯ ವಸತ ಊಟ ಮತ್ತುನಿದ್ದೆ ಮುಂತಾದವುಗಳಿಂದ, 
ದೇಹದ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಿ, ಈ ಸೋಂಕುಗಳನ್ನು ತಡೆಗಟ್ಟಬಹುದು. ಕಾಯಿಲೆಗೆ ಬೀಳುವಂತಹ 
ಸಂದರ್ಭಗಳನ್ನು ಪ್ರಯತ್ನಪೂರ್ವಕವಾಗಿ ತಪ್ಪಿಸಬಹುದು. ಈ ಬಡಾವಣೆಗಳು, ರೋಗನಿರೋಧಕ ಶಕ್ತಿಯು 
ಜರಾಂ ಉತ್ಪಮವಾಗುವುದೆಂದು ವರದಿಯಾಗಿದೆ. ಜೀವನ ಶೈಲಿಯಲ್ಲಿ ಸಣ್ಣಪುಟ್ಟ ಬದಲಾವಣೆಗಳನ್ನು 
ಅಳವಡಿಸಿಕೊಳ್ಳುವುದರಿಂದ, ಹೆಚ್‌.ಐ.ವಿ. ಸೋಂಕಿರುವ ವ್ಯಕಿಗಳು, ಜ್ರ ರೋಗದ ಪ್ರಗತಿಯನ್ನು ನಿಧಾನಿಸಲು, 
ಮತ್ತು ಸೋಂಕು ಇತರರಿಗೆ ಹರಡದಂತೆ ತಡೆಗಟ್ಟಲು ಸ ಸಾಧ್ಯವಾಗಿ, ಮಾನಸಿಕವಾಗಿ ಸಿರವಾಗಿರಲು ಸಾಧ್ಯ ವಾಗುತದೆ. 
ಇದು. ನೆಮ್ಮದಿಯ ಜೀವನಕ್ಕೆ ಅನುವು ಮಾಡಿಕೊಡುತ್ತದೆ. 


ಪುಸಕದಲ್ಲಿ ನೀಡಲಾಗಿರುವ ವ್ಯಾಯಾಮಗಳು ಸರಳವಾಗಿದ್ದು ಯಾವುದೇ ದೊಡ್ಡಮಟ್ಟದ ಸಮಯ 
ಸಾಧಕ ಸಭ, ತುತಾಗದ, ಹನಿಗೆ ವ್ಯಕ್ತಿ ಅಭ್ಯ ಯುದದ ಹೆಚ್ಚಿನ ಸೋಂಕಿಗೆ 'ಓಳಪಟ್ಟಿದ್ದರೆ, 
ಯಾವುದೇ ಯೋಗದ ತಜ್ಞರೊಡನೆ ಮಾಲೂ wo ಒಳ್ಳೆ ಯದು. ಇಲ್ಲಿ ಚರ್ಚಿಸಲಾದ ಹೋಮಿಯೋಪತಿ 
ಪರಿಹಾರಗಳು, ಹೆಚ್‌.ಐ.ವಿ./ಏಡ್‌ ಸೋಂಕಿರುವ ವ್ಯಕ್ತಿಗಳ ಮೇಲೆ ಪ್ರಯೋಗಿಸಿ, ಉತ್ತಮ ಪ್ರಯೋಜನ 
ಕಂಡುಬಂದಿದೆ. ಇಲ್ಲಿ ಸೇರಿಸಿರುವ ಜು ಪರಿಹಾರಗಳು ಇವಾ ಪರೀಕ್ಷಿಸಲ್ಪಟ್ಟಿದೆ. 
ಹೋಮಿಯೋಪತಿ ಮತ್ತು ಆಯುರ್ವೇದದ ಪರಿಹಾರಗಳು ಅಗ್ಗ ಮತ್ತು ಸುಲಭವಾಗಿ ಸಿಗುವಂತದ್ದಾಗಿದೆ. ಇವುಗಳಲ್ಲಿ 
ಯಾವುದಾದರೊಂದನ್ನು ಗೊತ್ತುಪಡಿಸಲಾದ ತೊಂದರೆಗಳಿಗೆ, ಸೇವಿಸಬಹುದಾಗಿದೆ. 4-5 ದಿನಗಳ ನಂತರವೂ, 
ಉಪಶಮನವಾಗದಿದ್ದಲ್ಲಿ ವೈದ್ಯ ರೊಡನೆ ಸಮಾಲೋಚಿಸಬಹುದಾಗಿದೆ. 


ಹೆಚ್‌.ಐ.ವಿ./ಏಡ್ಸ್‌ 


ಮಾನವ ರೋಗ ನಿರೋಧಕ ಶಕ್ತಿಯ ಕೊರತೆಯ ವೈರಸ್‌ (ಹೆಚ್‌.ಐ.ವಿ.), ದೇಹದ ರೋಗ ನಿರೋಧಕ 
ರಕಣಾ ವವಸೆಯನು ಒಂದೇ ಸಮನಾಗಿ ಹಾಳುಮಾಡಿ, ಏಡ್ಸ್‌ ರೋಗ (ಅರ್ಜಿತ ರೋಗ ನಿರೋಧಕ ಶಕ್ತಿಯ 
ಕೋಟು ಚನೆ ಮತು ಲಕ್ಷಣಗಳ ಕೂಟ)ವನ್ನು ಉಂಟುಮಾಡುತದೆ. ಏಡ್ಸ್‌ ರೋಗವು, ಸಮಯಸಾಧಕ 
ಕಾಯಿಲೆಗಳಾದ ಕೃಯ, ನ್ಯುಮೋಸಿಸ್ಟಿಕ್‌ ಕಾರಿಸಿ (ಪಿ.ಸಿ.), ಸೈಟೋಮೆಗಲೋ ವೈರಸ್‌ ಸೋಂಕು (ಸಿ.ಎಮ್‌.ವಿ) 
ಇತಾದಿ ರೋಗಗಳು ಸಂಭವಿಸಲು, ಅವಕಾಶ ಮಾಡಿಕೊಡುತದೆ. ಜೊತೆಯಲ್ಲೇ ಕಾಪೋಸಿಸ್‌ ಸಾರ್ಕೋಮ 
ಕ ಈ) 
(ಕೆ.ಎಸ್‌), ನಾನ್‌ಹಾಡ್ವಿನ್‌ ಲಿಂಫೋಮ (ಎನ್‌.ಹೆಚ್‌.ಎಲ್‌) ಮುಂತಾದ ಕ್ಯಾನ್‌ ರೋಗಕ್ಕೂ ದಾರಿಮಾಡಿಕೊಡುತದೆ. 
ಕ್ಷಯದ ಹೊರತಾಗಿ ಮೇಲೆ ಹೇಳಿದ ಉಳಿದೆಲ್ಲಭೀಕರ ಸೋಂಕುಗಳೂ, ಆರೋಗ್ಯವಂತ ವ್ಯಕ್ತಿಗಳಲ್ಲಿಉಂಟಾಗುವುದು 
ತೀರಾ ಅಪರೂಪ. 


ಹೆಚ್‌.ಐ.ವಿ. ಸೋಂಕು ತಗುಲಿದ ಮಾತ್ರಕ್ಕೆ, ಒಬ್ಬ ವ್ಯಕ್ತಿಗೆ ಏಡ್ಸ್‌ ರೋಗವಿದೆ ಎಂದರ್ಥವಲ್ಲ ವಾಸವವಾಗಿ, 
ಹೆಚ್‌.ಐ.ವಿ. ಸೋಂಕು ತಗುಲಿದ ವ್ಯಕ್ತಿ ಹಲವಾರು ವರ್ಷ ದೈಹಿಕವಾಗಿ ಆರೋಗ್ಯವಂತನಾಗಿಯೇ ಇರಬಹುದು. 
ಈ ಅವಧಿಯಲ್ಲಿ ಆ ವ್ಯಕ್ತಿ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಯಲ್ಲಿ ಯಾರೊಂದಿಗಾದರೂ ಸರ್ಧಿಸಬಲ್ಲ ಏಡ್ಸ್‌ 
ಎನ್ನುವುದು, ಹೆಚ್‌.ಐ.ವಿ. ಸೋಂಕಿನ ಕೊನೆಯ ಹಂತವಾಗಿದ್ದು ಈ ಹಂತದಲ್ಲಿ ಹಲವಾರು ಸೋಂಕುಗಳು ಮತ್ತು 
ಇತರೇ ಕಾಯಿಲೆಗಳು ಪುನಃ ಪುನಃ ಕಾಣಿಸಿಕೊಂಡು, ವ್ಯಕ್ತಿಯನ್ನು ತೀರಾ ದುರ್ಬಲಗೊಳಿಸುತ್ತದೆ. ಈ ಸೋಂಕುಗಳಲ್ಲಿ 


ಹಲವನ್ನು ಪರಿಣಾಮಕಾರಿಯಾದ ಚಿಕಿತೆಗೊಳಪಡಿಸುವುದರಲ್ಲಿ ಸುಖಜೀವನ ಅಡಗಿದೆ. 


SN 
ಕಷ್ಟಕಾಲದಲ್ಲೀ ನೀವು ಎದೆಗುಂದದೇ ಇರಲು, 


ಜೀವನವು, ಹಲವು ಅನಿರೀಕ್ಷಿತಗಳಿಂದ ತುಂಬಿದೆ 
ಎಂಬುದನ್ನು ನೆನಪಿಡಿ 


ಹೆಚ್‌.ಐ.ವಿ. ಹೇಗೆ ಹರಡುತದೆ ? 


ಹೆಚ್‌.ಐ.ವಿ. ಸೋಂಕು, ಪ್ರಧಾಥಿವಾಗಿ, ಲೈಂಗಿಕ ಸಂಬಂಧದಿಂದ ಹರಡುವ ಸೋಂಂಕಾಗಿದೆ. ಈಗಾಗಲೇ 
ಹೆಚ್‌.ಐ.ವಿ. ಸೋಂಕಿರುವ ವ್ಯಕ್ತಿಯ ಜೊತೆ ಸುರಕ್ಷಿತವಲ್ಲದ ಲೈಂಗಿಕ ಸಂಪರ್ಕದಿಂದ ಮತ್ತುಹೆಚ್‌.ಐ.ವಿ. ಸೋಂಕಿರುವ 
ರಕ್ತ ಅಥವಾ ರಕದ ಉತ್ಪಾದನೆಗಳನ್ನು (ಹಿಮೋಫಿಲಯ ರೋಗದಂತೆ) ಪಡೆಯುವುದರಿಂದ, ಆರೋಗ್ಯವಂತ 
ವ್ಯಕಿಗೂ ಈ ಸೋಂಕು ಹರಡುತದೆ. ಹೆಚ್‌.ಐ.ವಿ. ಸೋಂಕಿರುವ ವ್ಯಕ್ತಿಗೆ ಬಳಸಿದ ಸೂಜಿ, ಬ್ಲೇಡ್‌ ಇತ್ಯಾದಿಗಳನ್ನು 
ಸರಿಯಾಗಿ ಸಂಸ್ಕರಿಸದೇ ಇತರರು ಉಪಯೋಗಿಸಿದರೆ ಈ ಸೋಂಕು ಹರಡಬಹುದು. ಅಲ್ಲದೇ ಸೋಂಕಿರುವ 
ತಾಯಿಯಿಂದ ತನ್ನ ಮಗುವಿಗೆ, ಪ್ರಸವ ಪೂರ್ವದಲ್ಲಿ ಪ್ರಸವ ಕಾಲದಲ್ಲಿ ಅಥವಾ ಪ್ರಸವಾ ನಂತರದ ತಕ್ಷಣ, 
ಹರಡಬಹುದು. ಪ್ರಸರಿಸುವ ಸಂದರ್ಭ ಕಡಿಮೆ ಆದರೂ ಕೂಡಾ ಸೋಂಕಿರುವ ತಾಯಿಯ ಎದೆ ಇರ 
ಮಗುವಿಗೆ pd ಹರಡುವ ಸಾಧ್ಯತೆ ಇದೆ. 


ಸಂಸ್ಕರಿಸದ ಸೂಜಿಯನ್ನು ಹಲವರು ಚುಚ್ಚುಮದ್ದು ಪಡೆಯಲು ಉಪಯೋಗಿಸಿದಾಗ, ಈ ಸೋಂಕು 
ಒಬ್ಬರಿಂದ ಒಬ್ಬರಿಗೆ ಇಡ ಬಹುದು ಇಂತಹ ಸಂದರ್ಭಗಳು, ಮಾದಕ ಔಷಧಗಳನ್ನು ಚುಚ್ಚುಮದ್ದಿನ ಮೂಲಕ 
ಪಡೆಯುವವರಲ್ಲಿ ಹೆಚ್ಚಾಗಿದೆ. ಸಂಸ್ಕರಿಸದ ಸೂಜಿ ಅಥವಾ ಬ್ಲೇಡಿನಿಂದ ಸುನ್ನತಿ (ಮುಂಜ) ಕಿವಿ ಮೂಗು 
ಚುಚ್ಚುವುದು, ಹಚ್ಚೆ ಬು ಸನಕ ಸಾಂಪ್ರದಾಯಿಕ ಪದ್ಮತಿಗಳಿಂದಲೂ ke ಸೋಂಕು ಹರಡಬಹುದು. 
ಕೌರಿಕನ ಅಂಗಡಿಯಲ್ಲಿ ಒಂದೇ ಬ್ಲೇಡನ್ನು ಹಲವರು ಬಳಸುವುದರಿಂದಲೂ, ಈ ಸೋಂಕು ಹರಡುವ ಸಾಧ್ಯತೆ ಸ್ವಲ್ಪ 
ಮಟಿಗಿದೆ. 


ಜೊಲ್ಲುರಸ ವಿನಿಮಯಗೊಳ್ಳುವ ಚುಂಬನದಿಂದ (ಒದ್ದೆ ಬಾಯಿಂದ ಬಾಯಿಗೆ) ಹೆಚ್‌.ಐ.ವಿ. ಹರಡಿರುವ 
ಪ್ರಕರಣಗಳು ರುಜುವಾತು ಆಗಿಲ್ಲವಾದರೂ, ಬಾಯಿಯಿಂದ ಬಾಯಿಗೆ ಚುಂಬಿಸುವಿಕೆ ಸ್ವಲ್ಪ ಮಟ್ಟಿಗೆ, ಆಪತನ್ನು 
ಒಳಗೊಂಡಿದೆ. ಸೋಂಕು ತಗುಲಿರುವಾತನ ಜೊಲ್ಲು ರಸದಲ್ಲಿರುವ ಸಣ್ಣ ಪರಿಮಾಣದ "ಹೆಚ್‌. ಐ.ವಿ. ಬಜ 
ಉಂಟುಮಾಡಲು ಸಾಕಾಗದಿರಬಹುದಾದರೂ, ಹೀರುವ, ಊದಿಕೊಂಡ ಮ್‌ ಮೂಲಕ ರಕದ ಹರಿವನ್ನು 
ಪ್ರವೇಶಿಸಿದಾಗ, ಯಾವಾಗಲೂ ಆಪತಿರುತದೆ. ಜನಸಂಖ್ಯೆಯ ಸುಮಾರು ಶೇಕಡಾ 60 ರಷ್ಟು "ಮಂದಿಯಲ್ಲಿ 
ವಸಡುಗಳ ಒಂದಲ್ಲಾ ಒಂದು ಊದಿಕೊಳ್ಳುವ ರೋಗಗಳಿರುವ ಭಾರತದಲ್ಲಿ ಜೊಲ್ಲುರಸದ ಜ.1 ಹೆಚ್‌.ಐ.ವಿ. 


ಪಸರಿಸುವಿಕೆ ಸಂಭವಿಸುವ ಸಾಧ್ಯತೆ ಇದೆ. 


ಹೆಚ್‌.ಐ.ವಿ. ಹರಡುವಿಕೆಗೆ ಲೈಂಗಿಕ ಸಂಪರ್ಕದ ಕಾರಣವೇ ಮುಖ್ಯ ಕಾರಣವಾಗಿದೆ. (ಶೇಕಡ 80ಕ್ಕಿಂತ 
ಹೆಚ್ಚು). 15 ವರ್ಷದಿಂದ 45 ವರ್ಷದೊಳಗಿನ, ಲೈಂಗಿಕವಾಗಿ ಸಕ್ರಿಯವಾಗಿರುವ ವಯಸಿನವರಲ್ಲಿ ಈ ಸೋಂಕಿನ 
ಪ್ರಕರಣ ಹೆಚ್ಚಾಗಿದೆ. 


ಪುರುಷನಿಗಿಂತ ಮಹಿಳೆಗೆ ಸೋಂಕು ತಗಲುವ ಸಂಭವ ಹೆಚ್ಚು ಇದೆ 


ಹೆಚ್‌ಐವಿ ಪಿಡುಗು ಪ್ರಾರಂಭವಾದಾಗ ಮಹಿಳೆಯರಿಗಿಂತ ಹೆಚ್ಚಾಗಿ ಗಂಡಸರಿಗೇ ಈ ಸೋಂಕು ತಗುಲಿತ್ತು 
ಈಗ ಅನ್ಯ ಲಿಂಗ ಸಂಪರ್ಕದಿಂದಾಗಿ, ಹೆಚ್ಚು ಮಹಿಳೆಯರಿಗೆ ಸೋಂಕು ತಗುಲಿದೆ. ಏಕೆಂದರೆ: 


9 ಯೋನಿನಾಳದ ದ್ರವಗಳಿಗಿಂತ, ವೀರ್ಯದಲ್ಲಿ ವೈರಸ್‌ನ ಪ್ರಮಾಣ ಹೆಚ್ಚಾಗಿರುತ್ತದೆ. 


pS ಮಹಿಳೆಯರಲ್ಲಿ ಗರ್ಭಕಂಠದ ಸವೆತ ಮತ್ತು ಊತದ ಪ್ರಕರಣಗಳು ಹೆಚ್ಚಾಗಿದ್ದು ಗಮನಿಸಲ್ಪಡದೇ ಇರುತ್ತದೆ. 


ಯೋನಿನಾಳದ ಲೋಳೆಯ ಮೂಲಕ ವೈರಸ್‌ಗಳು ಸುಲಭವಾಗಿ. ಪ್ರವೇಶಿಸಲು, ಇದು ಅನುವು 
ಮಾಡಿಕೊಡುತ್ತದೆ. 


ಯಾವ ಸಂದರ್ಭದಲ್ಲಿ ಹೆಚ್‌.ಐ.ವಿ. ಹರಡುವುದಿಲ್ಲ? 


ಸಾಂದರ್ಭಿಕ ಸಂಪರ್ಕಗಳಾದ ಮುಟ್ಟುದಿಕೆ, ಕೈಯನ್ನು ಹಿಡಿಯುವುದು, ಜನನಿಬಿಡ ಸಾರ್ವಜನಿಕ ಸ್ಥಳಗಳಲ್ಲಿ 
ದೇಹ ಸರ್ಶ, ಹಸಲಾಘವ, ಜೊತೆಗೂಡಿ ದುಡಿಯುವುದು ಅಥವಾ ಆಡುವುದು, ಈಜುಕೊಳ ಅಥವಾ ಶೌಚಾಲಯದ 
ಬಳಕೆ, ಆಹಾರ, ಪಾತ್ರೆ ಮತ್ತು ಬಟ್ಟೆಗಳನ್ನು ಹಂಚಿಕೊಳ್ಳುವುದರಿಂದ, ಸೋಂಕು ತಗುಲಿದ. ವ್ಯಕ್ತಿ ಮಾಡಿದ ಅಡುಗೆ 
ತಿನ್ನುವುದರಿಂದ, ಲಘುವಾಗಿ ಚುಂಬಿಸುವುದರಿಂದ, ಹಾಗೂ ಸೊಳ್ಳೆ ಅಥವಾ ಇತರ ಕೀಟಗಳ ಕಡಿತದಿಂದ ಹೆಚ್‌.ಐ.ವಿ. 
ಸೋಂಕು ಹರಡುವುದಿಲ್ಲ 


ಹೆಚ್‌.ಐ.ವಿ. ಸೋಂಕು ಹರಡುವಿಕೆ ತಡೆಗಟ್ಟಲು ನೀವೇನು ಮಾಡಬಹುದು) 


ಹೆಚ್‌.ಐ.ವಿ. ಹರಡುವಿಕೆ ತಡೆಗಟ್ಟುವಲ್ಲಿ ನಿಮಗೆ ಮಹತ್ವದ ಪಾತ್ರವಿದೆ. 

ನೀವು ಇತರರಿಗೆ ಸೋಂಕು ತಗುಲಿಸುತ್ತಿಲ್ಲ ಎಂದು ಖಚಿತ ತಪಡಿಸಿಕೊಳ್ಳಿ, : 

ಸಂಪರ್ಕ ಮಾಡದೇ ಇದನ್ನು ಸಾಧಿಸಬಲ್ಲಿರಿ. ಒಂದು ವೇಳೆ ಲೈಂಗಿಕ ಸಂಪರ್ಕವನ್ನು ತ್ಯಜಿಸುವುದು ಕಷ್ಟವೆನಿಸಿದರೆ, 
ಪ್ರತೀ ಲೈಂಗಿಕ ಸಂಪರ್ಕದಲ್ಲೂ ನೀವು ನಿರೋಧ್‌ ಬಳಸುವುದನ್ನು ಖಚಿತಪಡಿಸಿಕೊಳ್ಳಿ, ನಿರೋಧ್‌ ಹಾ 
ಪತಾ ಕ್ರಮದಲ್ಲಿ ಬಳಸಿದರೆ, ನಿಮ್ಮ ಸಂಗಾತಿಗೆ ಹೆಚ್‌.ಐ.ವಿ. ಸೋಂಕನ್ನು ಹರಡುವ ಸಾಧ್ಯತೆ 
ಕಡಿಮೆ. ಜೊತೆಗೇ ಇತರೇ ಲೈಂಗಿಕ ಸ ಸಂಪರ್ಕದ ಕಾಯಿಲೆಗಳಿಗೆ ನೀವ್ನೂ ತುತಾಗುವುದಿಲ್ಲ ಲೈಂಗಿಕ ಸಂಪರ್ಕದ 
ಕಾಯಿಲೆಗಳು, ಹೆಚ್‌.ಐ.ವಿ. ಹರಡುವಿಕೆಯನ್ನು ತ್ವರಿತಗೊಳಿಸುತ್ತದೆ. ನಿಮಗೆ ಸರಿಯಾ ನಿರೋಧ್‌ ಬಳಸುವ 
ತಂತ್ರವನ್ನು ಕಲಿಯಬೇಕಾಗಿದ್ದಲ್ಲಿ (ನಿರೋಧ್‌ ಬಳಸುವ ವಿಧಾನ ಚಿತ್ರದಲ್ಲಿನೋಡಿ) ಆ ರೋಗ್ಯ ಕಾರ್ಯಕರ್ತ 
ಅಥವಾ ಆಪ್ಪ ಸಮಾಲೋಚಕರನ್ನು ಸಂಪರ್ಕಿಸಿ. | 


ಗಾಯಗಳಾಗುವುದನ್ನು ತಪ್ಪಿಸಿ, ಸಾಧ್ಯ ವಾದ ಮಟ್ಟಿಗೆ ಚುಚ್ಚು ಮದ್ದುಗಳ ಬದಲಾಗಿ ನಾಯಿಯ ಮೂಲಕ 
ಸೇವಿಸುವ ಔಷಧಗಳನ್ನು ಸೇವಿಸಿ. 


ನಿರೋಧ್‌ ಬಳಸುವುದು ಹೇಗೆ) 
ಒಳ್ಳೆಯ ಗುಣಮಟ್ಟದ ನಿರೋಧ್‌ ತೆಗೆದುಕೊಳ್ಳಿ. 


* ನಿರೋಧ್‌ನ್ನುಪ್ಯಾಕ್‌ ಮಾಡಿದ ಕವರ್‌ (ರಕ್ಷಾ ಕವಚ) ಅನ್ನು ಹರಿಯಿರಿ ಮತ್ತುನಿರೋಧ್‌ನ್ನು ಹೊರತೆಗೆಯಿರಿ. 
ಅದನ್ನು ರೋ ಜಾ ಬಿಚ್ಚಬೇಡಿ 


* ಹೆಬ್ಬೆಟ್ಟುಮತ್ತುಮುಂಬೆರಳಿನ ಮದ್ಯದಲ್ಲಿನಿರೋಧ್‌ನ ತೊಟ್ಟನ್ನು ಅದುಮಿ, ಅದರಲ್ಲಿರುವ ಗಾಳಿ ಪೂರ್ತಿಯಾಗಿ 
ಹೊರತಳ್ಳಿ ಮತ್ತು ನಿಮಿರಿದ ಶಿಶ್ನದ ತುದಿಯಲ್ಲಿ ಅಳವಡಿಸಿ. 

* ನಿಮಿರಿದ ಶಿಶ್ನದ ಉದ್ದಕ್ಕೂ ನಿರೋಧನ್ನು ಎಚ್ಚರಿಕೆಯಿಂದ ಬಿಚ್ಚಿ 

* ಎಂದಿನಂತೆ ಸಂಭೋಗ ಕ್ರಿಯೆಯಲ್ಲಿತೊಡಗಿರಿ; ನಿರೋಧ್‌ ಸರಿಯಾಗಿ ಇರುವುದನ್ನು ಆಗಾಗ ಪರೀಕ್ಷಿಸಿಕೊಳ್ಳಿ 

* ಸಂಭೋಗದ ಬಳಿಕ, ಶಿಶ್ನವನ್ನು ಹೊರತೆಗೆಯುವಾಗ, ವೀರ್ಯ ಚೆಲ್ಬುವುದನ್ನು ತಪ್ಪಿಸಲು, ಶಿಶ್ನದ ಮೇಲೆ 
ಬೆರಳುಗಳನ್ನಿಟ್ಟು ನಿರೋಧ್‌ನ ಬುಡವನ್ನು ಹಿಡಿದು, ನಿಧಾನವಾಗಿ ಹೊರತೆಗೆಯಿರಿ. 

* ಬಳಸಿದ ನಿರೋಧ್‌ನ್ನು ಕಾಗದದಲ್ಲಿ ಸುತ್ತಿ ಮನೆಯ ಕಸದ ಜೊತೆ ವಿಲೇವಾರಿ ಮಾಡಬೇಕು. ಅದನ್ನು 
ಎಲ್ಲಂದರಲ್ಲಿ ರ 

* ಒಂದು ನಿರೋಧ್‌ನ್ನು ಒಂದು ಸಂಭೋಗಕ್ಕೆ ಮಾತ್ರ ಬಳಸಬೇಕು. 

* ವ್ಯಾಸಲಿನ್‌ ಅಥವಾ ಎಣ್ಣೆಯಂತಹ ತೈಲಾಧಾರಿತ ನಯಕಾರಕಗಳನ್ನು ನಿರೋಧ್‌ ಜೊತೆ ಬಳಸಬೇಡಿ. 


Sua ನಿರೋಧ್‌ ಹರಿಯಬಹುದು. ಬಳಸಲೇಬೇಕಿದ್ದರೆ, ಜಡ್‌ ನಯಕಾರಕಗಳನ್ನು ಅಂದರೆ 
ಕ್ರೀಮ್‌ ಮಾತ್ರ ಬಳಸಿ. 


ಹೆಚ್‌.ಐ.ವಿ./ಏಡ್ಸ್‌ ಭಾರತಕ್ಕೆ ಬಂದದ್ದು ಹೇಗೆ? 


ಪಪಂಚದ ಬೇರೆ ಭಾಗಗಳಿಗೆ ಹೋಲಿಸಿದರೆ, ಭಾರತದಲ್ಲಿ ಹೆಚ್‌.ಐ.ವಿ. ಪ್ರವೇಶಿಸಿದ್ದು ತಡವಾಗಿ, ಪ್ರಥಮ 
ಸೂಡಿ ಸೋಂಕಿನ ಪ್ರಕರಣ 1986ರಲ್ಲಿ ಚೆನ್ನೈಯಲ್ಲಿ ವರದಿಯಾಯಿತು. ಮತ್ತು ಪ್ರಥಮ ಏಡ್ಸ್‌ ಪ್ರಕರಣವೂ 
1986ರಲ್ಲಿ ಮುಂಬಯಿಯಲ್ಲಿ ವರದಿಯಾಯಿತು. ಹೆಚ್‌.ಐ.ವಿ. ಭಾರತವನ್ನು ಯಾವಾಗ ಪ್ರವೇಶಿಸಿತು ಎಂದು 


ನಿಖರವಾಗಿ ಸಾಬೀತುಗೊಳಿಸುವುದು ಕಷ್ಟ 


ಭಾರತದಲ್ಲಿ ಹೆಚ್‌.ಐ.ವಿ./ಏಡ್‌ನ ಇಂದಿನ ಸ್ಥಿತಿ-ಗತಿ 


ಮುಂಬಯಿಯಲ್ಲಿ 1986ರಲ್ಲಿ ಏಡ್‌ನ ಪ್ರಥಮ ಪ್ರಕರಣ ಪತ್ತೆಯಾದಾಗಿನಿಂದ, 1996ರ ನವೆಂಬರ್‌ ಅಂತ್ಯದ 
ವೇಳೆಗೆ, ದೇಶದ ವಿವಿಧ ಭಾಗಗಳಿಂದ, ರಾಷ್ಟ್ರೀಯ ಏಡ್ಸ್‌ ನಿಯಂತ್ರಣ ಸ ಸಂಸ್ಥೆಗೆ (ನ್ಯಾಕೋ) ಒಟ್ಟು ಏಡ್‌ನ 5,104 
ಪ್ರಕರಣ ಮತ್ತು ಹೆಚ್‌.ಐ.ವಿ. ಸೋಂಕಿನ 68,835 ಪ್ರಕರಣ ವರದಿಯಾಗಿದೆ. 


ಭಾರತದಲ್ಲಿ ಹೆಚ್‌.ಐ.ವಿ./ಏಡ್‌ನ ಭವಿಷ್ಯ 


21ನೆಯ ಶತಮಾನದ ಆರಂಭದಲ್ಲಿ ಹೆಚ್‌.ಐ.ವಿ./ ಏಡ್‌ನ ನಿಖರವಾದ ಅಂಕಿ ಅಂಶಗಳನ್ನು ನೀಡಲು 
ಸಾಧ್ಯವಿಲ್ಲ ದೇಶದಲ್ಲಿ ಮಿಲಿಯಗಟ್ಟಲೆ ಹೆಚ್‌.ಐ.ವಿ. ಸೋಂಕಿನ ಪ್ರಕರಣಗಳಿರಬಹುದೆಂದು ಲಭ್ಯ ವಿರುವ ಮಾಹಿತಿ 
ಸೂಚಿಸುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಅಂದಾಜಿನ ಪ್ರಕಾರ, 21ನೆಯ ಶತಮಾನಕ್ಕೆ ಕಾಲಿಟ್ಟಿರುವ ಭಾರತದಲ್ಲಿ 
ಸುಮಾರು. 5 ಮುಳಿಯ ಚ ಸೋಂಕಿನ ಪ್ರಕರಣಗಳಿವೆ. ಇದರಲ್ಲಿ ಸುಮಾರು ಶೇಕಡ 80 ರಷ್ಟು 
ಮಹಿಳೆಯರಾಗಿರುತ್ತಾರೆ.' 


ಹೆಚ್‌.ಐ.ವಿ. /ಏಡ್‌ನ್ನು hasta ಚಿಕಿತ್ಸೆ ಇನ್ನೂ ತಿಳಿದಿಲ್ಲ ನಮ್ಮ ದೇಶದ ವಿಶಾಲತೆ, ಧಾರ್ಮಿಕ ಮತ್ತು 
ಸಾಂಪ್ರದಾಯಿಕ ಮೌಲ್ಯಗಳು. ಇತರ ಎಲ್ಲ ಪರಿಗಣನೆಗಳನ್ನು ಮೀರಿಸುವ ಬಹಣಣಾ ಸಮಾಜ ಹಾಗೂ ಕೆಲವೇ 
ಮಂದಿಯ ಕೈಗೆಟಕುವಂತಿರುವ ಮಾಹಿತಿ ತಂತ್ರಜ್ಞಾನ- ಇವೆಲ್ಲವನ್ನೂ ಗಮನಿಸಿದರೆ, ಪರಿಸ್ಥಿತಿ ಭೀಕರವಾಗಿರುವಂತೆ 
ತೋರುತ್ತಿದ್ದರೂ, ಹತೋಟ ಮೀರಿಲ್ಲ ಹೆಚ್‌.ಐ.ವಿ. /ಏಡ್ಸ್‌ ಸೋಂಕಿನ ಜೊತೆ ಜೀವನ ಸಾಗಿಸುತ್ತಿರುವ ವ್ಯಕ್ತಿಗಳು 
(PLWA) ಮತು ಪಿ ರಾಷ್ಟ್ರೀಯ ಏಡ್ಸ್‌ ನಿಯಂತ್ರಣ ಕಾರ್ಯಕ್ರಮದ ನಡುವೆ ಪರಸ್ಪರ ಸಹಯೋಗದ bod 
ಹೆಚ್‌. ಐ. ವಿ./ಐಡ್‌ ನಿಯಂತ್ರ ಣಕ್ಕೆ "ಅಮೂಲ್ಯವಾದ ಕೊಡುಗೆಯನ್ನು ನೀಡಬಹುದಾಗಿದೆ. 


_ ಹೆಚ್‌.ಐ.ವಿ./ಏಡ್‌ನ ಚಿನ್ಹೆಗಳು ಮತ್ತು ಲಕ್ಷಣಗಳು 


ವ್ಯಕ್ತಿಯ ರೋಗ ನಿರೋಧಕ ವ್ಯವಸ್ಥೆ ಕೆಟ್ಟಾಗ, ಪ್ರಯೋಜನ ಪಡೆಯುವ, ವಿವಿಧ ಸಮಯ ಸಾಧಕ 
ಸೋಂಕುಗಳಿಂದ ಏಡ್ಸ್‌ ಗುರುತಿಸಲ್ಪಟ್ಟರೂ, ಈ ಸೋಂಕುಗಳನ್ನು ಪ್ರತಿನಿಧಿಸುವ ಹಲವಾರು ಸಾಮಾನ್ಯ ಚಿನ್ಹೆಗಳು 
ಮತ್ತು ಲಕ್ಷಣಗಳಿವೆ. ಹೆಚ್‌.ಐ.ವಿ. ಸೋಂಕು, ವ್ಯಕ್ತಿಯಲ್ಲಿ ಉಲ್ಬಣಿಸಿದಂತೆಲ್ಲಾ ಈ ಚಿನ್ಹೆಗಳು ಮತ್ತು ಲಕ್ಟಣಗಳು, 
ಪದೇ ಪದೇ ಕಾಣಿಸಿಕೊಳ್ಳುತವೆ. 
* ಅತಿಸಾರ ಬೇಧಿ- ದಿನಕ್ಕೆ 3-5 ಬಾರಿ ನೀರಿನಂತಹ ಅಥವಾ ಅರೆಗಟ್ಟಿ ಮಲ ವಿಸರ್ಜನೆ 
* ಪುನಃ ಪುನಃ ಕಾಡುವ (ಸಣ್ಣಗಿನ) ಜ್ವರ 
* ಕಿರಿಕಿರಿಯುಂಟು ಮಾಡುವ ಒಣ ಕೆಮ್ಮು 
* ಬಾಯಿಯಲ್ಲಿ ಅಥವಾ ಅನ್ನನಾಳದಲ್ಲಿ ಹುಣ್ಣು 
* ನಿಶ್ಯಕ್ತಿ 
ಕಾರಣವಿಲ್ಲದೇ ಏಕಾಏಕಿ ತೂಕ ಕಡಿಮೆಯಾಗುವುದು. 


ಹೆಚ್‌.ಐ.ವಿ. ಸೀಟು ವ್ಯಕಿಯ ಸ ಸಾಮಾನ್ಯ ನಿರ್ವಹಣೆ 


ಹೆಚ್‌.ಐ.ವಿ. ಸೋಂಕು, ವ್ಯಕ್ತಿಯ ರೋಗ ನಿರೋಧಕ ರಕ್ಷಣಾ ವ್ಯವಸ್ಥೆಯ ಮೇಲೆ ನಿಧಾನವಾಗಿ, ಭೀಕರ 
ಹಾನಿಯನ್ನುಂಟು RE "ವ್ಯಕ್ತಿ ಪದೇ ಪದೇ ಸೋಂಕು ಹಾಗೂ ps ಏಡ್ಸ್‌ ಸಂಬಂಧಿತ ಕಾಯಿಲೆಗಳಿಗೆ 
ತುತಾಗುತಾನೆ. ಆದರೆ, ಕ್ರಮಬದ್ಧ ಊಟ, ನಿದ್ರೆ, ಯೋಗಾಭ್ಯಾಸ, ಪ್ರಾಣಾಯಾಮ (ಉಸಿರಾಟದ ವ್ಯಾಯಾಮ), 
ಧ್ಯಾನ, ಮತ್ತು ಆಹಾರದಲ್ಲಿ ನೈಸರ್ಗಿಕವಾಗಿ ಸಮೃದ್ಧವಾದ ಪ ಔನ: ಸೇವಿಸುವುದರಿಂದ, ದೇಹದ ರೋಗ 
ನಿರೋಧಕ ರಕ್ಷಣಾ ವ್ಯವಸ್ಥೆಯು ಹಾಳಾಗುವುದನ್ನು ನಿಧಾನಗೊಳಿಸಬಹುದು ಅಥವಾ ತಡೆಯಲೂಬಹುದು. ಇದರಿಂದ 
ಜೀವನದ ಹಥ, ಭು ಅನುಕೂಲವಾಗುತದೆ. ಆದ್ದರಿಂದ ಹೆಚ್‌ಐವಿ ಸೋಂಕಿನ ಜೊತೆಯಲ್ಲೇ ಜೀವನ 
ನಡೆಸುತ್ತಿರುವವರ ನಿರ್ವಹಣೆಯಲ್ಲಿ ಔಷಧೋಪಚಾರದ ಜೊತೆಗೆ | ಮೇಲ್ಮ ೦ಡ'ಬೆಂಬಲಿಸುವ ಕ್ರಮಗಳನ್ನು ಬಳಸಬೇಕು. 
ಆಂಟಿರಿಟ್ರೋವೈರಸ್‌ ಮತ್ತು ಸಮಯಸಾಧಕ ಕಾಯಿಲೆಗಳಿಗೆ ಔಷಧಿಗಳನ್ನು ತಜ್ಞರ ಗಾತ ಮತ್ತು 
ಮೇಲ್ವಿಚಾರಣೆಯಲ್ಲಿ ತೆಗೆದುಕೊಳ್ಳಬೇಕು. ಆದರೆ, ರೋಗ ನಿರೋಧಕ ಶಕ್ತಿಯನ್ನು NE ಈ ಕೆಳಗೆ ಹೇಳಿದೆ. 
ಕ್ರಮಗಳನ್ನು ಸೋಂಕುಳ್ಳ ವ್ಯಕ್ತಿಗಳು, ಬೇರೆಯವರ ಸಹಾಯವಿಲ್ಲದೇ, ತಾವೇ ಅಭ್ಯಾಸ ಮಾಡಿ, ಅಳವಡಿಸಿಕೊಳ್ಳಬಹುದು. 


() ಮಾನಸಿಕ ಒತಡದ ನಿರ್ವಹಣೆ 


ಹೆಚ್‌ಐವಿ/ಏಡ್ಸ್‌ ಇರುವವರಲ್ಲಿ ಒತ್ತಡ ಮತ್ತು ಆತಂಕ ಸಾಮಾನ್ಯವಾಗಿ ಇರುತ್ತದೆ. ಆದರೆ ಇದು ವ್ಯಕ್ತಿಯ 
ಆರೋಗ್ಯ ಕಾಪಾಡಿಕೊಳ್ಳುವ ಮತ್ತು ರೋಗದ ವಿರುದ್ಧ ಹೋರಾಡುವ ದೇಹದ ಶಕ್ತಿಯನ್ನು ಕುಂದಿಸುತ್ತದೆ. ಮಾನಸಿಕ 
ಒತ್ತಡದ ಸಂದರ್ಭಗಳು, ಹೈಪೊಥೆಲಾಮಸ್‌ನ ನರಸೂಸುವ ಜೀವಕೋಶಗಳನ್ನು ಉದ್ರೇಕಗೊಳಿಸುತ್ತದೆ. ಇದರಿಂದಾಗಿ 
ಪಿಟ್ಯುಟರಿ ಗ್ರಂಥಿ ಮತ್ತು ಅಡ್ರಿನಲ್‌ ಹೊದಿಕೆಗಳಲ್ಲಿ ಸರಣಿ ಪ್ರತಿಕ್ರಿಯೆ ಉಂಟಾಗಿ, ಅಡ್ರಿನಲ್‌ ಹೊದಿಕೆಯು ಹೆಚ್ಚಿನ 
ಪ್ರಮಾಣದ ಕಾರ್ಟಿಕಾಯ್ಡ್‌ ಹಾರ್ಮೋನುಗಳನ್ನು ಉತ್ಪಾದಿಸಿ, ರಕ್ತನಾಳಕ್ಕೆ ಬಿಡುತ್ತದೆ. ಈ ಕಾರ್ಟಿಕೋಸ್ಟಿರಾಯ್ಡ್‌ಗಳು, 
ಈಗಾಗಲೇ ಹದಗೆಟ್ಟಿರುವ ರೋಗ ನಿರೋಧಕ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಹಾಳುಮಾಡುತ್ತದೆ. 


ಸಕಾರಾತ್ಮಕ ಮಾನಸಿಕ ಮನೋಭಾವ ಮತ್ತು ನಡತೆ ಹೊಂದಿರುವರು, ಸೋಂಕಿನ ವಿರುದ್ಧ ಹೋರಾಡಲು 
ನೆರವಾಗಬಲ್ಲರೆಂಬುದು ಈಗ ಗೊತ್ತಾಗಿದೆ. ಹೆಚ್‌ಐವಿ/ಏಡ್ಸ್‌ ಜೊತೆಯಲ್ಲೇ ಜೀವನ ನಡೆಸುವವರ ಮಾನಸಿಕ 
ನೆಮ್ಮದಿಯನ್ನು ಕಾಪಾಡುವಲ್ಲಿ ವೈದ್ಯರು, ಸಂಬಂಧಿಕರು ಮತ್ತುನಿಕಟವರ್ತಿಗಳ ಸಹಾನುಭೂತಿಯ ವರ್ತನೆ ಬಹುಮುಖ್ಯ 
ಪಾತ್ರ ವಹಿಸುತ್ತದೆ. ವಾಸವದಲ್ಲಿ ಈ ರೋಗಿಗಳಲ್ಲಿ ಆಗಾಗ ಕಂಡುಬರುವ ತೀವ್ರ ಖಿನ್ನತೆಯನ್ನು ಹೋಗಲಾಡಿಸಲು, 


ಯಾವುದೇ ಕಡೆಯಿಂದ ಮಾನಸಿಕ ಬೆಂಬಲ ದೊರೆತರೂ ಸ್ವಾಗತಾರ್ಹ. 


(1) ವ್ನಾಯಾಮ ಮತು ವಿಶ್ರಾಂತಿ 
ಬ 5 
ಹೆಚ್‌ಐವಿ/ಏಡ್ಸ್‌ ಸೋಂಕಿನ ಜೊತೆಯಲ್ಲೇ ಜೀವನ ನಡೆಸುವ ವ್ಯಕ್ತಿಯ ದೈಹಿಕ'ಸ್ಥಿತಿ ಚೆ 


ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯವ೨ ತರೇ ಇಳ ಕಾಯಿಲೆ 
ತುಳಿಯುವುದು, ಓಟ, ಬಿರುಸಿನ ನಡಿಗೆ 


ನರಮಂಡಲದ ರೋಗ wean: 


ಸೋಂಕುಗಳನು ಆತ ಎದುರಿಸಿ ಬದುಕ್ಕುವ ಸಾಧ್ಯ 
ಆಗಲಿ, ತಮ , ದೇಹಸಿತಿಗನುಗುಣವಾಗಿ, ಸರಳ ವ್ಯಾ ಹೊಮುಗೆಳರ ಸೈಕಲ್‌ ತು 
ಭೂಂತಾರವುಗಳನು ಕ್ರಮವತಾಗಿ ನಡೆಸುವುದರಿಂದ ಅನುಕೂಲಗಳಿವೆ. 
ಶಕಿಯನು ವೃದ್ಧಿಗೊಳಿಸುವುದಂದೇ ಗುರುತಿಸಲ್ಪಟ್ಟ ಯೋಗಾಭ್ಯಾಸಗಳು, ಹೆಚ್‌ಐವಿ ಸೋಂಕಿರುವ 
ಗ ಉಂಟುಮಾಡುತದೆ. ಹೆಚ್‌.ಐ.ವಿ. ಸೋಂಕುಳ್ಳ ವ್ಯಕಿಗಳು, ತಮ್ಮ ಮೃ ದೈನಂ ೦ದಿನ ಕೆಲಸ ಕಾರ್ಯಗಳ ಳನ್ನು 
ನಿರ್ವಹಿಸುವುದರ ಜೊತೆಗೆ, ಹ ಸ ೦ತಿ ERE ವಿಶ್ರಾಂತಿಯು ಕೂಡಾ ರೋಗ ನಿರೋಧಕ ಶಕಿಗೆ 
ಸಹಕಾರಿಯಾಗಿದೆ. (ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ 


ವ್ಯಕಿಗೆ ಹೆಚ್ಚಿ 


ಜೆ 
- 


ಚಿತ್ರ ನೋಡಿ) 


೫ 


(111) ಪೌಷ್ಠಿಕತೆ 
ಏಡ್ಸ್‌ ಹೊಂದಿರುವ ವ್ಯಕ್ತಿಯು, ಪೌಷ್ಠಿಕಾಂಶದ ಮಟ್ಟವನ್ನು ಕಾಪಾ ಪಾಡಿಕೊಳ್ಳಲು ಕಷ್ಟವಾಗುತದೆ. ರೋಗದ 
ಪ್ರಗತಿ ಹೆಚ್ಚಿದಂತೆಲ್ಲಾ ಹಸಿವಿಲ್ಲದಿರುವಿಕೆ, ನಿಶ್ಯಕ್ತಿ ಮತ್ತು ಬಾಯಿ ಫಸ ಅನ್ನನಾಳದಲ್ಲಿನ "ತೀವ್ರ ಹುಣ್ಣಿನಿಂದಾಗಿ, 
ಸಾಕಷ್ಟು Wp ಸೇವಿಸಲು ಅವರಿಗೆ ಸ ಸಾಧ್ಯವಾಗುವುದಿಲ್ಲ ಆತ ತನ್ನ ದೇಹದ ತೂಕ ಕಳೆದುಕೊಳ್ಳುತ್ತಾ ಶೀಘ್ರದಲ್ಲೇ 
ಸೊರಗಿ ಹೋಗುತಾನೆ. ಅಪೌಷ್ಠಿಕತೆ, ಹೆಚ್‌.ಐ.ವಿ. ಸೋಂಕಿನ ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಏಡ್ಸ್‌ des 
ದೇಹದಲ್ಲಿರುವ ವಿಟಾಮಿನ್‌ಗಳು, ಖನಿಜಗಳು, ಪೌಷ್ಠಿಕಾಂಶಗಳು ತ್ವ Pps. ಖರ್ಚಾಗಿ ಖಾಲಿಯಾಗುತದೆ. ಶಾ 
ಕೊರತೆಯನ್ನು ಹೋಗಲಾಡಿಸಲು, ಸತ್ವ ಯುತ, ಸಮತೋಲನವಾದ, ಪ ಪೌಷ್ಠಿಕವಾದ ಆಹಾರ ಸೇವಿಸುವುದು, "ಒಂದು 


ಮಾರ್ಗವಾಗಿದೆ. 
| ಹೆಚ್‌.ಐ.ವಿ. ಸೋಂಕಿರುವವರು ತಮ್ಮ ಜೀವನದುದ್ದಕ್ಕೂ, ಸಮತೋಲಿತ ಮತ್ತುಪೌಷ್ಠಿಕ ಆಹಾರ ಸೇವಿಸುವುದು 
ಅನುಕೂಲಕರ. ತಂಬಾಕು, ಮದ್ಯ ಮತ್ತು ಮಾರಿಜುಆನಾ, ಬ್ರೌನ್‌ಶುಗರ್‌ನಂತಹ ಗೊತ್ತುಪಡಿಸದ ಔಷಧಿಗಳ 
ಸೇವನೆಯಿಂದ ದೇಹದ ರಕ್ಷಣಾ ವ್ಯವಸ್ಥೆ ಹಾಳಾಗುತದೆ. ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಜೇನುತುಪ್ಪ 
ಮೊಳಕೆ ಕಟ್ಟಿದ ಕಾಳುಗಳು, ಅದರಲ್ಲೂ ವಿಶೇಷವಾಗಿ ಹೆಸರುಕಾಳು, ಪರಿಪೂರ್ಣ ಆಹಾರವಾಗಿದ್ದು ದೇಹಕ್ಕೆ ಬೇಕಾದ 
ಖನಿಜಗಳು ಮತ್ತು ಅನ್ನಾಂಗಗಳನ್ನು ಒದಗಿಸುವುದರ ಜೊತೆಗೆ ಸುಲಭವಾಗಿ ಜೀರ್ಣವಾಗುತ್ತದೆ. ಇವುಗಳನ್ನು 
ದಿನನಿತ್ಯದ ಆಹಾರದಲ್ಲಿ ಸೇರಿಸಬೇಕು. ಹಸಿಯಾಗಿ ತಿನ್ನಬಹುದಾದಂತಹ ಸೇಬು, ಸೀಬೆ, ಬಾಳೆಹಣ್ಣು ಕ್ಯಾರೆಟ್‌, 
iin ಸೌತೆಕಾಯಿ ಮುಂತಾದ ಹಣ್ಣು ತರಕಾರಿಗಳನ್ನು ಧಾರಾಳವಾಗಿ ಬಳಸಬೇಕು. ತಿನ್ನುವ ಮುನ್ನ ಅವುಗಳನ್ನು 
ಸರಿಯಾಗಿ ತೊಳೆದು, ಸ್ವಚ್ಛಗೊಳಿಸಬೇಕು. ಜಂಜಡ ಆಹಾರಕ್ಕಿಂತ ಕಡಲೆ ಮತ್ತು ಮೆಕ್ಕೆಜೋಳದಂತಹ 
ಬೇಳೆಕಾಳುಗಳನ್ನು ಚು ತಿನ್ನುವದು ಒಳ್ಳೆಯದು. ಬೇಯಿಸಿದ ಆಜ ಕನಿಷ್ಠವಷ್ಟೇ ಸರು: (ಅನುಬಂಧ- 1ನ್ನು 
ನೋಡಿ) 


(1೪) ಪದೇ ಪದೇ ಹೆಚ್‌.ಐ.ವಿ. ಮತ್ತು ಇತರೇ ಸೋಂಕನ್ನು ತಡೆಗಟ್ಟುವಿಕೆ 


ದೇಹವನ್ನು ಪ ಪದೇ ಹೆಚ್‌.ಐ.ವಿ. ಸೋಂಕಿಗೆ ಒಡ್ಡಿದರೆ, ದೇಹದಲ್ಲಿ ಹೆಚ್‌.ಐ.ವಿ.ಯ ಪರಿಮಾಣ 
ಹೆಚ್ಚುತದೆ. ned ಸುಲಭವ್ಕಾಗಿ ಹರಡುವ ಕಾಯಿಲೆಗಳು ಬೇಗ ತಗಲುತವೆ. ಆದ್ದರಿಂದ ಹೆಚ್‌.ಐ.ವಿ. 
ಹೊಂದಿರುವ ವ್ಯಕ್ತಿಗಳು, ಪದೇ ಪದೇ ಅದೇ ಸೊಂಂಕಿಗೆ ದೇಹವನ್ನು ಒಡ್ಡಬಾರದು. ಲೈಂಗಿಕ ಕ್ರಿಯೆಯ ಇಬ್ಬರು 
ಸಂಗಾತಿಗಳೂ ಜುಂ ಹೊಂದಿದ್ದರೂ ಕೂಡಾ ಪ್ರತೀ ಲೈಂಗಿಕ ಕ್ರಿಯೆಯಲ್ಲೂ ಇರದ ಬಳಸಬೇಕು. 
ಸುಪವಾಗಿರುವ ಹೆಚ್‌.ಐ.ವಿ. ಸೋಂಕನ್ನು ಏಡ್ಸ್‌ ಆಗಿ ಮ ಲೈಂಗಿಕ ಸಂಪರ್ಕದ ಕಾಯಿಲೆಗಳಾದ 
ಸಿಫಿಲಿಸ್‌, ಗನೋರಿಯ, ಜನನಾಂಗದ ಹುಣ್ಣು ಊತ, ಸೋರುವಿಕೆ ಇತ್ಯಾದಿಗಳನ್ನು ನಿರೋಧ್‌ ತಡೆಗಟ್ಟಲು 


(೪) ಜೀವನ ಶೈಲಿಯಲ್ಲಿ ಬದಲಾವಣೆ 


ಭಾರತದಲ್ಲಿ ಹೆಚ್‌.ಐ.ವಿ. ಸೋಂಕು ಮುಖ್ಯವಾಗಿ (1) ಸ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ 
ಸೇರಿದವರಲ್ಲಿ (2) ಮುಂದುವರಿದ ಶ್ರೀಮಂತ ಗ್ಗ ಪ್ರಚಲಿತವಾಗಿದೆ. ಧೂಮಪಾನ, ಮಧ್ಯಪಾನ, 
ರಾತ್ರಿಯ ಮೋಜು, ಮಾದಕ ಔಷಧ ವ್ಯಸನ ಮತ್ತು ಮಧುಮೇಹ, ಅಧಿಕ ರಕದೊತ್ತಡ, ಸ್ಟೂಲಕಾಯದಂತಹ 
ಕಾಯಿಲೆಗಳು, ಈ ರೋಗವನ್ನು ಹ ತರಲು ಬಾಧಿಸುವ ಅಂಶಗಳಾಗಿವೆ. ಜೀವನ ಕೆಂ ಜರಾ 
ಮತ್ತು ಸಕಾರಾತ್ಮಕ ಆರೋಗ್ಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರಿಂದ, ಈ ರೋಗದ ಪ್ರಗತಿಯನ್ನು 
ಸ ಓಜಾ ತ ಹೆಚ್‌.ಐ.ವಿ. ಮತ್ತು ಏಡ್‌ ಹೊಂದಿರುವವರು, ಮಾದಕ ಔಷಧ ಸೇವನೆ, ಮದ್ಯಪಾನ. 
ತಂಬಾಕು ಸೇವನೆ, ರಾತ್ರಿ ತಡವಾಗಿ ಮನೆ ಸೇರುವುದನ್ನು ಬಿಡುವುದು ಒಳಿತು. ಅದರ ಬದಲಾಗಿ ಅವರು ಒಳ್ಳೆಯ, 
ತಾಜಾ, ಪುಷ್ಟಿದಾಯಕ ಆಹಾರ ಸೇವಿಸಬೇಕು. ಶುದ್ಧ ನೀರನ್ನು ಹೆಚ್ಚಾಗಿ ಕುಡಿಯಬೇಕು ಮತ್ತು ಯೋಗಾಭ್ಯಾಸ, 
ಪ್ರಾಣಾಯಾಮ ಮತ್ತು ಧ್ಯಾನದಲ್ಲಿ ತೊಡಗಬೇಕು. ಬೇಗ 10... ಮತ್ತು ಬೇಗ ಏಳುವ ಅಭ್ಯಾಸವನ್ನು 
ರೂಢಿಮಾಡಿಕೊಳ್ಳಿಬೇಕು. ಲ್ಲ ಕೆಲವು ದಿನ, ಬದಲಾವಣೆಯ ಪ್ರಯತ್ನವನ್ನು ಸ್ವಯಂ ಪ್ರೇರಣೆಯಿಂದ 
ಮಾಡಿದರೆ, ಕಾಲಕ್ರಮೇಣ ಅದು ಸಹಜವೆನಿಸಿ, ದೈನಂದಿನ ಜೀವನದ ಅಂಶವಾಗುತದೆ. 


(೪1) ಆರೋಗ್ಯ ಸೇವಾ ಹಂತದಲ್ಲಿ ಮುನ್ನೆಚ್ಚರಿಕೆ 


ಹೆಚ್‌.ಐ.ವಿ. ಸೋಂಕಿನಿಂದ ಮಾತ್ರವಲ್ಲದೇ, ಬೇರೆ ತೊಂದರೆಗಳಿಗೂ, ಹೆಚ್‌.ಐ.ವಿ. ಇರುವ ವ್ಯಕ್ತಿಗಳು, 
ಆಸ್ಪತ್ರೆ, ಚಿಕಿತ್ಸಾಲಯ, ಔಷಧಾಲಯಗಳಿಗೆ ಭೇಟಿ ನೀಡಬೇಕಾಗುತದೆ. ಅವರಿಗೆ ಚುಚ್ಚುಮದ್ದು ರಕ್ತ ಅಥವಾ "ನರಗಳ 
ne ದ್ರಾವಣ ತೆಗೆದುಕೊಳ್ಳಬೇಕಾದ ಸಂದರ್ಭ ಬರಬಹುದು. ಅಂತಹ ಸಂದರ್ಷದರಿ, ಅವರ ಸ್ವಂತ 
ಒಳಿತಿಗಾಗಿ, ಹೆಚ್‌. ಐ.ವಿ. es ಅಥವಾ ರಕ್ತಸಂಬಂಧಿ 
ತವಾದ ಸೋಂಕುಗಳಾದ ಹೆಪಟ್ಟಿಟಿಸ್‌ ಬಿ ಏಪ್ಸ್ಟೀನ್‌ ಬಾರ್‌ 
ವೈರಸ್‌, ಸೈಟೋಮೆಗಲೋವೈರಸ್‌ ಮುಂತಾದವು ಪುನಃ 
ತಗುಲದಂತೆ ಎಚ್ಚರವಹಿಸಬೇಕು. ಆದ್ದರಿಂದ, ಬಳಸಿ 
ಬಿಸಾಡಬಲ್ಲ ಸೂಜಿ ಮತ್ತು ಸಿರೆಂಜ್‌, ಅಥವಾ ಸರಿಯಾಗಿ 
ಸಂಸ್ಕ ರಿಸಿದ ಸೂಜಿ ಮತ್ತು ಸಿರೆಂಜ್‌ ಬಳಸುವಂತೆ 
ಒತ್ತಾಯಪಡಿಸುವುದಲ್ಲದೇ, "ಸರಿಯಾಗಿದೆ ಎಂಬುದನ್ನು 
ಖಚಿತಪಡಿಸಿಕೊಳ್ಳಬೇಕು. 


ಹೆಚ್‌.ಐ.ವಿ. ಸೋಂಕಿನ ವ್ಯಕ್ತಿಗಳ ನಿರ್ವಹಣೆ 


ಯೋಗಾಸನಗಳು 

ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಈ ಭೂಮಿಯಲ್ಲಿ ಅನಾದಿ ಕಾಲದಿಂದಲೂ ಅಭ್ಯಾಸ 
ಮಾಡಲಾಗುತ್ತಿದೆ. ಪ್ರಾಚೀನ ಕಾಲದಲ್ಲಿ ಯಷಿಗಳು ಮತ್ತುಸಂತರು ತಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಇದನ್ನು ಮಾಡುತ್ತಿದ್ದರೆ, 
ಜನಸಾಮಾನ್ಯರು ಆರೋಗ್ಯದಿಂದಿರಲು ಮತ್ತು ಜೀವನದ ಗುಣಮಟ್ಟವನ್ನು ಉತ್ತಮಪಡಿಸಿಕೊಳ್ಳಲು ಇದರ ಅಭ್ಯಾಸ 
ಮಾಡುತ್ತಿದ್ದಾರೆ. 

ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು, ಮೆದುಳು ಷುತ್ತು ದೇಹದ ಜೀವಕಣಗಳು ಸುರಿಸುವ 
ಒಂದು ಬಗೆಯ ರಾಸಾಯನಿಕಗಳ ಮೇಲೆ ಅವಲಂಬಿಸಿದೆ ಎಂಬುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. 
ಯೋಗಾಸನಗಳ ಕ್ರಮಬದ್ಧ ಅಭ್ಯಾಸ ಮೆದುಳಿನ ರಾಸಾಯನಿಕಗಳನ್ನು ಬದಲಿಸುತದೆ. ಒತ್ತಡ ಉಂಟುಮಾಡುವ 
ಹಾರ್ಮೋನುಗಳ ಉತ್ಪಾದನೆಯನ್ನು ಅವು ನಿಧಾನಿಸುತವೆ ಮತ್ತು ಒತ್ತಡದ ಸಂದರ್ಭವನ್ನು ಪರಿಣಾಮಕಾರಿಯಾಗಿ 
ನಿಭಾಯಿಸಲು ನೆರವಾಗಿ, ಚೆನ್ನಾಗಿರುವ ಭಾವನೆಯನ್ನು ಮೂಡಿಸುತವೆ. ಒಬ್ಬ ವ್ಯಕ್ತಿಯ ಹೆಚ್‌. ಐ.ವಿ. ಸೋಂಕನ್ನು 
ನಿವಾರಿಸಲು ಈ ಆಸನಗಳಿಗೆ ಸಾಧ್ಯವಾಗದಿದ್ದರೂ, ಬಹುಮಟ್ಟಿಗೆ ಆತನಿಗೆ ಆರೋಗ್ಯವಾಗಿರಲು, ಮತ್ತು ಮಾನಸಿಕ 
ಸಮತೋಲನ ಕಾಪಾಡಿಕೊಳ್ಳಲು ಖಂಡಿತವಾಗಿಯೂ ನೆರವಾಗುತವೆ. 


ಯೋಗದಲ್ಲಿ ಹಲವಾರು ಆಸನಗಳಿವೆ. ಅವುಗಳಲ್ಲಿ ಹಲವಾರು ಆಸನಗಳು, ತಜ್ಞರ ಮಾರ್ಗದರ್ಶನ ಮತ್ತು 
ಮೇಲ್ವಿಚಾರಣೆ ಇಲ್ಲದೆ ನಾವೇ ಅಭ್ಯಾಸ ಮಾಡಬಹುದಾದ ಸರಳ ಆಸನಗಳಾಗಿವೆ. ಶಕ್ತಿಯ ಅಮರ ಮೂಲವಾದ 
ಸೂರ್ಯನಿಗೆ ಒಟ್ಟಿಗೆ ನಮಸ್ಕರಿಸುವ, 12 ವಿವಿಧ ಸರಳ ಆಸನಗಳನ್ನು ಇಲ್ಲಿ ನೀಡಲಾಗಿದೆ. ಈ ಆಸನಗಳು ಶರೀರದ 
ಎಲ್ಲ ಮಾಂಸಖಂಡಗಳಿಗೆ ಅಪೇಕ್ಷಣೀಯ ಬಲವನ್ನು ಒಧಗಿಸಿ, ತನ್ಮೂಲಕ ಎಲ್ಲ ಪ್ರಮುಖ ಅಂಗಗಳನ್ನು ಮತ್ತು 
ನಿರ್ನಾಳ ಗ್ರಂಥಿಗಳನ್ನು ಉದ್ದೀಪಿಸುತವೆ. ಈ ಆಸನಗಳನ್ನು ಯಾರು ಬೇಕಾದರೂ ಅಭ್ಯಾಸ ಮಾಡಬಹುದು. ಅಭ್ಯಾಸ 
ಮಾಡುವ ಮುನ್ನ ಈ ಕೆಳಕಂಡ ಅಂಶಗಳನ್ನು ನೆನಪಿನಲ್ಲಿಡಬೇಕು. 


ತ, . ಈ ಆಸನಗಳನ್ನುಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಸೂರ್ಯೋದಯದ ವೇಳೆಯಲ್ಲಿ ಅಭ್ಯಾಸ ಮಾಡಬೇಕು. 

2. ಪ್ರತಿಯೊಂದು ಚಲನೆಯೂ ನಿಧಾನವಾಗಿರಬೇಕು ಮತ್ತು ಮನೋಹರವಾಗಿರಬೇಕು (ಯಾವುದೇ 
ಬಿರುಸಿನ ಚಲನೆ ಇರಬಾರದು) 

3. ವ್ಯಕ್ತಿಗೆ ಪ್ರಾರಂಭದಲ್ಲಿ ಗೊತುಪಡಿಸಿದಂತೆ ಬಗ್ಗಲು ಆಗದಿದ್ದಲ್ಲಿ ಆತ ಎದೆಗುಂದಬಾರದು. ಆದರೆ 
ಅಭ್ಯಾಸ ಮಾಡುವ ಪಟ್ಟು ಬಿಡಬಾರದು. ಒಂದು ವಾರದೊಳಗೆ, ಚಿತ್ರದಲ್ಲಿ ತೋರಿಸಿರುವಂತೆ 
ಆಸನಗಳನ್ನು ಮಾಡಲು ಆತನಿಗೆ ಸಾಧ್ಯವಾಗಬೇಕು. 

4, ಗರಿಷ್ಠ ಪ್ರಯೋಜನ ಪಡೆಯಲು, 12 ವಿಎಧ ಆಸನಗಳನ್ನು ಸಂಪೂರ್ಣವಾಗಿ, ಆರು ಸಲವಾದರೂ, 
ಒಮ್ಮೆಗೆ ಅಭ್ಯಾಸ ಮಾಡಬಹುದು. 

5. ಆರಂಭದಲ್ಲಿ ಈ ಎಲ್ಲಾ ಆಸನಗಳ ಸಂಪೂರ್ಣ ಕ್ರಮಕ್ಕೆ, 15 ರಿಂದ 20 ನಿಮಿಷಗಳು ಹಿಡಿಯುತವೆ. 
ಬರುಬರುತ್ತಾ ಇವುಗಳಿಗೆ ಇನ್ನೂ ಕಡಿಮೆ ಸಮಯ ಸಾಕಾಗುತದೆ. 

6. ಯಾವುದೇ ವ್ಯಕಿಗೆ, ಇತರ ಯೋಗಾಸನಗಳು ಗೊತ್ತಿದ್ದಲ್ಲಿ ಅವನ್ನೂ ಅಭ್ಯಾಸ ಮಾಡಬಹುದು. 


ಯೋಗಾಸನಗಳು ಬಳಿಕ, ಕೆಳಗೆ ಚರ್ಚಿಸಿರುವಂತೆ ಶವಾಸನ ಮಾಡಬೇಕು (ಚಿತ್ರನೋಡಿ) 


1. ನಿಮ್ಮ ಬೆನ್ನಿನ ಮೇಲೆ ಆರಾಮವಾದ ರೀತಿಯಲ್ಲಿ ಮಲಗಿ 

2... ಕಾಲು ಮತ್ತು ತೋಳುಗಳ್ಳನ್ನು ವಿಶ್ರಮಿಸಿ 

3. ನಿಧಾನವಾಗಿ ಉಛ್ವಾಸ ಮತ್ತು ನಿಶ್ತಾಸ ನಡೆಸಿ 

4. ಪ್ರತಿಯೊಂದು ಬಿಗಿ ಭಾವನೆಗಳಿಂದ ಮುಕರಾಗಿ 

5... ಒಳ್ಳೆಯದನ್ನು ಮತ್ತು ಒಳ್ಳೆಯದನ್ನು ಮಾತ್ರ ಯೋಚಿಸಿ. 

6. ನಿಮ್ಮ ದೇಹದಲ್ಲೆಲ್ಲಾ ಒಂದು ಬಗೆಯ ಹಿತವಾದ ಭಾವನೆ ಪ್ರವಹಿಸುತದೆ. 

1. ಅದನ್ನು ಆನಂದಿಸಿ 

8. ಇದನ್ನು ಗರಿಷ್ಠ 15 ನಿಮಿಷಗಳಷ್ಟೇ ಮಾಡಬೇಕು. 
ಎಚ್ಚರಿಕೆ : ಶವಾಸನದ ನಂತರ ದೇಹದ ಉಷ್ಣಾಂಶ, ಉಸಿರಾಟದ ವೇಗ ಮತ್ತುರಕ್ತದೊತ್ತಡ ಕುಗ್ಗುತ್ತದೆ. ಆದ್ದರಿಂದ, 

ಈ ಆಸನ ಮುಗಿಯುತಲೇ ತಂಪುಗಾಳಿಗೆ ಪಕ್ಕಾಗುವುದನ್ನು ತಪ್ಪಿಸಿ, ನೀವು ಶವಾಸನದ ಅಭ್ಯಾಸ ಮಾಡಿದ 

ಕೋಣೆಯಲ್ಲೇ ಕೆಲವು ನಿಮಿಷ ಕುಳಿತಿದ್ದು ನಂತರ ಹೊರಗೆ ಹೋಗಬೇಕಾದಲ್ಲಿ ಹೋಗಿ. 


ಅಪಾರ ಶಕಿಗೆ ಕಾರಣನಾದ ಸೂರ್ಯನಿಗೆ ನಮಸ್ಕಾರ ರ 


ದೇಹದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಶಕ್ತಿ ಮೂಡಿಸಲು, 12 ಆಸನ/ಭಂಗಿಯನ್ನೊಳಗೊಂಡ, ಸರಣಿಯು, 
ಸೂರ್ಯ ನಮಸ್ಕಾರದಲ್ಲಿ ಅಡಕವಾಗಿದೆ. ಪ್ರತೀ ಹೆಜ್ಜೆಯೂ ಆಹ್ಲಾದಕರವಾಗಿ ಮತ್ತು ಮುಂದಿನ ಹೆಜ್ಜೆಗೆ 
ನಿರಂತರತೆಯನ್ನು ಉಂಟುಮಾಡುತ್ತದೆ. ಈ ಆಸನಗಳ ಸರಣಿಯು ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ಚುರುಕುಗೊಳಿಸಿ, 
ಇ: ದೇಹವನ್ನು ಸಮತೋಲಿತವಾಗಿ ಶಕ್ತಿಯುತಗೊಳಿಸುತ್ತದೆ. ಈ ಸರಳ ಆಸನಗಳು ವಯಸ್ಸಾಗುವುದನ್ನು ತಡೆದು, 
ಇಡೀ ದೇಹವನ್ನು ಪುನರುಜ್ಜೀವನಗೊಳಿಸಿ, ಸುಖದ ಮತ್ತು ಸಾಮರಸ್ಯದ ಭಾವನೆಯನು ಮೂಡಿಸುತ್ತದೆ. ಈ 
ಆಸನಗಳನ್ನು ಬೆಳಗಿನ ಹೊತ್ತಿನಲ್ಲಿ ಸೂರ್ಯ ಕಿರಣಗಳಿಗೆ ಮೈಯೊಡ್ಡಿ ಅಭ್ಯಾಸ ಮಾಡುವುದು ಸೂಕ್ತ ಆದರೆ 
ಕಾರಣಾಂತರದಿಂದ, ಬೆಳಿಗ್ಗೆ ಮಾಡಲಾಗದಿದ್ದರೆ ಸಂಜೆ, ಖಾಲಿ ಹೊಟ್ಟೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುವ 
ಕೋಣೆಯೊಂದರಲ್ಲಿ ಅಭ್ಯಾಸ ಮಾಡಬಹುದು. ನಿಮ್ಮ ದೇಹ ಸುಸಾಗುವವರೆಗೆ ಅಭ್ಯಾಸ ಮಾಡಬೇಕಿಲ್ಲಎಂಬುದನ್ನು 
ನೆನಪಿನಲ್ಲಿಡಿ. ಪ್ರಾರಂಭದಲ್ಲಿ ಗೊತುಪಡಿಸಿದಂತೆ ಎಲ್ಲ ಭಂಗಿಗಳನ್ನು ಮಾಡುವುದು ನಿಮಗೆ ಕಷ್ಟವಾದೀತು. ನೀವು 
ಪಟ್ಟು ಹಿಡಿದಲ್ಲಿ ಒಂದು ವಾರದೊಳಗೆ, ಈ ಆಸನಗಳನ್ನು ಪರಿಪೂರ್ಣವಾಗಿ ಅಭ್ಯಾಸ ಮಾಡಲು ಸಾಧ್ಯವಾಗುತ್ತದೆ. 
ಎಂದಿನಂತೆ ಉಸಿರಾಡಿ ನಿಮಗೆ ಏನಾದರೂ ಅಹಿತವೆನಿಸಿದರೆ, ತಜ್ಞರ ಸಲಹೆ ಪಡೆಯಿರಿ. 


* ಈ ಪಾಠವನ್ನು ಸೂರ್ಯ ನಮಸ್ಕಾರ - ನಿರಂತರ ಯೌವನಕ್ಕೆ 12 ಹೆಜ್ಜೆಗಳು, - ಲೈಫ್‌ ಪಾಸಿಟಿವ್‌ ಏಪ್ರಿಲ್‌ 97 
ನವದೆಹಲಿ, ಇದರಿಂದ ಅಳವಡಿಸಿಕೊಳ್ಳಲಾಗಿದೆ. 


ಸೂರ್ಯನಿಗೆ ನಮಸ್ಕಾರ 


ಹೆಜೆ -1 


ಉಸಿರನ್ನು ಬಿಡಿ, ಚಿತ್ರ 1ರಲ್ಲಿ ತೋರಿಸಿದಂತೆ ಕೈಗಳನ್ನು 
ಎದೆಯ ಮುಂದೆ ಜೋಡಿಸಿ ಮತ್ತು ಹೃದಯದ ಭಾಗದ ಮೇಲೆ 
ಏಕಾಗ್ರತೆ ಹೊಂದಿ. ಕೆಲವು ಕ್ಷಣ ಈ ಭಂಗಿಯಲ್ಲಿನಿಂತು, ನಂತರ 
ಎರಡನೆಯ ಹೆಜ್ಜೆಗೆ ಸಾಗಿ. 


ಹೆಜ್ಜೆ-2 


ನಿಧಾನವಾಗಿ ಮತ್ತು ಆಳವಾಗಿ ಉಸಿರು ತೆಗೆದುಕೊಳ್ಳಿ 
ಮತ್ತು ಕೈಗಳನ್ನು ತಲೆಯ ಮೇಲ್ಬಾಗಕ್ಕೆ ಎತ್ತಿ ಹಿಂದಕ್ಕೆ ಬಾಗಿ 
(ಕಣ್ಣುಗಳನ್ನು ಮುಚ್ಚಿದರೆ ನಿಮಗೆ ತಲೆ ತಿರುಗಿದಂತೆ 
ಅನ್ನಿಸಬಹುದು) ನಿಮ್ಮ ಗಂಟಲಿನ ಮೇಲೆ ಏಕಾಗ್ರತೆ ಹೊಂದಿ, 
ಕೆಲವು ಕ್ಷಣ ಈ ಭಂಗಿಯಲ್ಲಿದ್ದು ನಂತರ 3ನೆಯ ಹೆಜ್ಜೆಗೆ ಸಾಗಿ. 


ಹೆಜ್ಜೆ -3 


ಉಸಿರು: ಬಿಡಿ ಮತ್ತು ಮುಂದಕ್ಕೆ ಬಾಗಿ ಹಾಗೂ 
ಹಸಗಳಿಂದ ನೆಲವನ್ನು ಮುಟ್ಟಿ ಸಂಪೂರ್ಣವಾಗಿ ಬಗ್ಗಲು ನಿಮಗೆ 
ಸಾಧ್ಯವಾಗದಿದ್ದಲ್ಲಿ ಸಾಧ್ಯವಿದ್ದಷ್ಟು ಬಗ್ಗಿ ಮತ್ತು ನಿಮ್ಮ ಹಸಗಳು 
ನೆಲದ ಮೇಲೆ ವಿಶ್ರಮಿಸಲು, ನಿಮ್ಮ ಮೊಣಕಾಲುಗಳನ್ನು ಬಗ್ಗಿಸಿ. 
ನಿಮ್ಮ ಬೆನ್ನು ಹುರಿಯ ಮೇಲೆ ಏಕಾಗ್ರತೆ ಹೊಂದಿ. ಕೆಲವು ಕ್ಷಣ 
ಈ ಭಂಗಿಯಲ್ಲಿದ್ದು 4ನೆಯ ಹೆಜ್ಜೆಗೆ ಸಾಗಿ. 


ಹೆಜ್ಜೆ-4 
ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಎಡಕಾಲನ್ನು ಬಗ್ಗಿಸಿ, 

ಬಲಕಾಲನ್ನು ಹಿಂದಕ್ಕೆ ಚಾಚಿ. ಹಿಂದಕ್ಕೆ ಚಾಚಿದ ಕಾಲಿನ ಹೆಬ್ಬೆಟ್ಟು 

ಮತ್ತು ಮೊಣಕಾಲುಗಳು ನೆಲ ಮುಟ್ಟಲಿ. ಇಕಾ 

ಮೇಲ್ಮುಖವಾಗಿ ನೋಡಿ. ನಿಮ್ಮ ಹಣೆಯ ಮೇಲೆ ಏಕಾಗ್ರತೆ 

ಹೊರಿಸಿ. ಹೀಗೆ ಮಾಡುವಾಗ ಊರನ್ನು ಓ ಹಿಡಿದಿಡಿ. ಕೆಲವು ಕ್ಷಣ 

ಈ ಭಂಗಿಯಲ್ಲಿದ್ದು 5ನೆಯ ಹೆಜ್ಜೆಗೆ ಸಾ ಈ 


ಹೆಜ್ಜೆ-5 

ನಿಮ್ಮ ಉಸಿರನ್ನು ಹಿಡಿದಿರುವಾಗಲೇ, ಇನ್ನೊಂದು ಕಾಲನ್ನು 
ಹಿಂದೆ ಮಾಡಿ. ಮತ್ತು ಮೊಣಕಾಲುಗಳನ್ನು ದ 
ಮೇಲಕ್ಕೆತ್ತಿ ಹಿಮ್ಮಡಿಗಳು, ಸೊಂಟ ಮತ್ತು ತಲೆ ಈಗ ಒಂದೇ 
ರೇಖೆಯಲ್ಲಿರಲಿ. "ನಿಮ್ಮ ಕೊರಳ ಭಾಗದಲ್ಲಿ ಏಕಾಗ್ರತೆ ಇರಲಿ. 
ಕೆಲವು ಕ್ಷಣ 3 ಭಂಗಿಯಲ್ಲಿದ್ದು ಉಸಿರನ್ನು ಇನ್ನೂ 
ಹಿಡಿದಿರುವಾಗಲೇ, 6ನೇ ಹೆಜ್ಜೆಗೆ ಸಾಗಿ 


ಹೆಜೆ -6 


ಜ 


ಉಸಿರನ್ನು ಬಿಡಿ ಮತ್ತು ನಿಮ್ಮ ಶರೀರದ ಎಲ್ಲ ಎಂಟು 
ಭಾಗಗಳು ನೆಲಕ್ಕೆ ಮುಟ್ಟುವಂತೆ, ನಿಮ್ಮ ದೇಹವನ್ನು ನೆಲಕ್ಕೆ 
ತಾಗಿಸಿ. ಕಿಬ್ಬೊಟ್ಟೆ ಮತ್ತು ಮೂಗು ಮಾತ್ರ ತನಿಕೆ ಮೇಲೆ 
ಇರುತ್ತವೆ. ನಿಮ್ಮ ಹೊಕ್ಕಳಿನ ಭಾಗದಲ್ಲಿ ಏಕಾಗ್ರತೆ ಹೊಂದಿ. 
ಕೆಲವು ಕ್ಷಣ ಈ ಭಂಗಿಯಲ್ಲಿದ್ದು ನಂತರ 7ನೇ ಹೆಜ್ಜೆಗೆ ಸಾಗಿ. 


ಹಜ್ಜೆ-7 


ನಿಮ್ಮ ಎದೆಯನ್ನು ನಿಧಾನವಾಗಿ ಮೇಲೆತಿದಂತೆಲ್ಲಾ 
ಉಸಿರನ್ನು ತೆಗೆದುಕೊಳ್ಳಿ. ತೋಳುಗಳನ್ನು ನೆಟ್ಟಗಿಡಿ ಮತ್ತು 
ತಲೆಯನ್ನು ಹಿಂದಕ್ಕೆ ಬಾಗಿಸಿ. ನಿಮ್ಮ ಬೆನ್ನು ಹುರಿಯ ಮೂಲದಲ್ಲಿ 
ಏಕಾಗ್ರತೆ ಹೊಂದಿ. ಕೆಲವು ಕ್ಷಣ ಉಸಿರು ಹಿಡಿಯಿರಿ ಮತು 8ನೇ 
ಹೆಜ್ಜೆಗೆ ಸಾಗಿ. 


ಹೆಜ್ಜೆ -8 


ಉಸಿರು ಬಿಡಿ ಮತ್ತು8ನೆಯ ಚಿತ್ರದಲ್ಲಿರುವಂತೆ ಮುಂದಕ್ಕೆ 
ಬಾಗಿರಿ. ನಿಮ್ಮ ಕತ್ತಿನ ಮೇಲೆ ಏಕಾಗ್ರತೆ ಹೊಂದಿ. 


ಹೆಜ್ಜೆ -9 


ಉಸಿರು ತೆಗೆದುಕೊಳ್ಳಿ ಮತ್ತು 4ನೆಯ ಹೆಜ್ಜೆಯಲ್ಲಿನ 
ಭಂಗಿಯಂತೆ ಹಿಂದೆ ಬರಲು, ಎಡಕಾಲನ್ನು ಮಡಚಿ ಮತ್ತು 
ಬಲಕಾಲನ್ನು ಚಾಚಿ. ನಿಮ್ಮ ಹಣೆಯ ಮೇಲೆ ಏಕಾಗ್ರತೆ ಹೊಂದಿ. 
ಉಸಿರನ್ನು ಹಿಡಿದಿರುವಾಗಲೇ, ಕೆಲವು ಕ್ಷಣ ಈ ಭಂಗಿಯಲ್ಲಿದ್ದು 
ನಂತರ 10ನೇ ಹೆಜ್ಜೆಗೆ ಸಾಗಿ. 


ಹೆಜ್ಜೆ -10 

ಉಸಿರು ಬಿಡಿ ಮತ್ತು3ನೆಯ ಹೆಜ್ಜೆಯಲ್ಲಿರುವಂತೆ ಬಾಗುವ 
ಸ್ಥಿತಿಯಲ್ಲಿ ನಿಮ್ಮ ದೇಹವನ್ನು ಎತ್ತಿ ನಿಮ್ಮ ಬೆನ್ನು ಹುರಿಯ ಮೂಲದ 
ಮೇಲೆ ಏಕಾಗ್ರತೆ ಹೊಂದಿ. 


ಹೆಜ್ಜೆ-/1 


ಉಸಿರು ತೆಗೆದುಕೊಳ್ಳಿ ಮತ್ತು2ನೆಯ ಹೆಜ್ಜೆಯಲ್ಲಿರುವಂತೆ 
ಹಿಂದಕ್ಕೆ ಚಾಚುತ್ತಾನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಮೇಲೆತ್ತಿ 
ಕೊರಳಿನ ಮೇಲೆ ಏಕಾಗ್ರತೆ ಹೊಂದಿ. 


ಹಜ್ಜೆ 18 


ಉಸಿರು ಬಿಡಿ ಮತ್ತು 1ನೆಯ ಹೆಜ್ಜೆಯಲ್ಲಿರುವ 
ಭಂಗಿಯಂತೆ ನಿಮ್ಮ ಕೈಗಳನ್ನು ತನ್ನಿ ಹೃದಯದ ಮೇಲೆ ಏಕಾಗತೆ 
ಹೊಂದಿ. 


ಪ್ರಾಣಾಯಾಮ (ಉಸಿರಾಟದ ವ್ಯಾಯಾಮ) 
ಯೋಗ ಕುರಿತ ಸಾಹಿತ್ಯದಲ್ಲಿ ಅನೇಕ ಪ್ರಾಣಾಯಾಮ ವ್ಯಾಯಾಮದ ಪ್ರಸಾಪವಿದೆ. ಈ ಕೆಳಗೆ ಚರ್ಚಿಸಿರುವ 
ವ್ಯಾಯಾಮವು ಅತ್ಯಂತ ಸರಳವಾಗಿದೆ' ಹಾಗೂ ಯಾರು ಬೇಕಾದರೂ ಅಭ್ಯಾಸ ಮಾಡಬಹುದಾಗಿದೆ. 
ಬೆನ್ನು ನೆಟ್ಟಗೆ ಮಾಡಿ ಕುಳಿತುಕೊಳ್ಳಿ ಅಥವಾ ಆರಾಮವಾದ ಸ್ಥಿತಿಯಲ್ಲಿ ಮಲಗಿ 
ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ದೃಷ್ಟಿಯನ್ನು ಮೂಗಿನ ತುದಿಯ ಮೇಲಿಡಿ 
ಮೆಲ್ಲಗೆ ಉಸಿರೆಳೆಯಿರಿ ಮತ್ತು ಶ್ವಾಸಕೋಶಗಳನ್ನು ತುಂಬಿ. 
ಕೆಲವು ಕ್ಷಣ ಉಸಿರನ್ನು ಹಿಡಿಯಿರಿ 
ಮೆಲ್ಲಗೆ ಉಸಿರುಬಿಡು ಮತ್ತು ಶ್ವಾಸಕೋಶಗಳನ್ನು ಖಾಲಿಗೊಳಿಸಿ 
ಈ ಎಲ್ಲವನ್ನು ಮಾಡುವಾಗಲೂ, ಮುಚ್ಚಿದ ಕಣ್ಣುಗಳಿಂದ ನಿಮ್ಮ ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ 
ಇಟ್ಟಿರುವುದನ್ನು ಮುಂದುವರೆಸಿ. 
ಉಸಿರು ತೆಗೆದುಕೊಳ್ಳುವಾಗ, ಉಸಿರನ್ನು ಹಿಡಿಯುವಾಗ ಮತ್ತು ಉಸಿರು ಬಿಡುವಾಗ, ಒಬ್ಬ ವ್ಯಕ್ತಿ 
ಉಸಿರಿನ ಮೇಲೆಯೂ ಏಕಾಗ್ರತೆ ಹೊಂದಬಹುದು. 


ಯಾವುದೇ ಅವಸರದ ಕ್ರಮವಿರಬಾರದು. ಪ್ರತಿಯೊಂದು ಹೆಜ್ಜೆಯೂ ನಾಜೂಕು ಮತ್ತು 
ನಿಧಾನವಾಗಿರಬೇಕು. 


ಈ ವ್ಯಾಯಾಮವನ್ನು ಹಲವು ಬಾರಿ ಪುನರಾವರ್ತನೆ ಮಾಡಬಹುದು (20-25 ಸಲ). 


ಧ್ಯಾನ 


ವಿವಿಧ ವ್ಯಕ್ತಿಗಳು, ವಿವಿಧ ಉದ್ದೇಶಗಳಿಗಾಗಿ ಧ್ಯಾನದಲ್ಲಿ ತೊಡಗುತ್ತಾರೆ. ಇದರಿಂದ ಆತಂಕ, ರಕದೊತ್ತಡ 
ಮುಂತಾದುವು ಕಡಿಮೆಯಾಗುವ ಸಾ ಸಾಮಾನ್ಯ ಪ್ರಯೋಜನಗಳನ್ನು ಎಲ್ಲರೂ 'ಪಡೆಯುತಾರೆ. ಕೆಳಗೆ ನೀಡಿದ ಧ್ಯಾನ 
ವಿಧಾನವು, ಸರಳವಾಗಿದ್ದು ಹೆಚ್‌. ಐ.ವಿ/ಏಡ್ಸ್‌ ಇಸಕಿ ಸುಲಭವಾಗಿ ಇದನ್ನು ಅಳವಡಿಸಿಕೊಳ್ಳ ಬಹುದಾಗಿದೆ. 

ಬೆನ್ನನ್ನು ನೆಟ್ಟಗೆ ಮಾಡಿ ಕುಳಿತುಕೊಳ್ಳಿ ಅಥವಾ ಆರಾಮದ ಸ್ಥಿತಿಯಲ್ಲಿ ಮಲಗಿ. 

ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಮೂಗಿನ ತುದಿಯ ಮೇಲೆ ಅಥವಾ ಹುಬ್ಬುಗಳ ನಡುವಿನ ಬಿಂದುವಿನ 

ಮೇಲೆ ದೃಷ್ಟಿಯನ್ನು ಕೇ ಂದಿಕರಿಸಿ. a 

ನಿಮಗೆ ಪ್ರಿಯವಾದುದೇನನ್ನಾದರೂ. ಅಥವಾ ನೀವು ತುಂಬ ಇಷ್ಟಪಡುವ ಏನನ್ನಾದರೂ ನೆನಸಿಕೊಳ್ಳಿ 

ಅದರ ನಾನಾ ಗುಣ ಲಕ್ಷಣಗಳನ್ನು ಮನಗಾಣಿ. ಉದಾಹರಣೆಗೆ ಹೂ ಆಗಿದ್ದಲ್ಲಿ ಅದರ ಬಣ್ಣ ಎಸಳುಗಳು, 

ಕಾಂಡ, ಎಲೆಗಳು ಮುಂತಾದವುಗಳನ್ನು ಆಲೋಚಿಸಿ ಹೂವಿನಲ್ಲಿನೀವು ಸಹತ ಯಾವುದೇ dd 

ಬಗ್ಗೆ ಆಲೋಚಿಸಿ. A 

ನಿಮ್ಮ ವಿಚಾರಗಳನ್ನು ಏಕಾಗ್ರಗೊಳಿಸಬಲ್ಲಿರೆಂದು ನೀವು ತಿಳಿಯುವಿರಿ. 

ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ (5 ರಿಂದ 20 ನಿಮಿಷ ಇದನ್ನು ಅಭ್ಯಸಿಸಿ). 

ಧ್ಯಾನವನ್ನು ಏಕಾಂತದಲ್ಲಿ ಮತ್ತು ಶುದ್ಧವಾದ ಹಾಗೂ ನಿಗಧಿತ ಸ್ಥಳದಲ್ಲಿ ಕ್ರಮಬದವಾಗಿ ಮಾಡಿ. ಇದರಿಂದ 

ಅನುಕೂಲಗಳಿವೆ. 


ಹೆಚ್‌.ಐ.ವಿ. ಸಂಬಂಧಿತ ಕಾಯಿಲೆಗಳ ನಿರ್ವಹಣೆ 
ರೋಗ ಲಕ್ಷಣಗಳಿಲ್ಲದ ಹೆಚ್‌.ಐ.ವಿ. eR 


ಜನರು, ತಮಗೆ ಹೆಚ್‌.ಐ.ವಿ. ದೆ ಎಂದು ತಿಳಿದಾಗ ಗಾಬರಿಗೊಳ್ಳುವುದರ ಜೊತೆಗೆ ತನ ಮತು 
ಇತರರ ಮೇಲೆ ಕೋಪ, ಖಿನ್ನತೆ, ಏಕಾಂಗಿತನ, ಕೆಲಸ ಕಳೆದುಕೊಳ್ಳುವ ಭಯ, ಸಮಾಜದಲ್ಲಿ ಅಪಮಾನ, ನೋವು, 
ನಿರಾಶಾವಾದ ಮತ್ತು ಸಾವು ಜಾ ನಕಾರಾತ್ಮಕ ಭಾವನೆಗಳನ್ನು ಹೊಂದುತಾರೆ. ಈ ನಕಾರಾತ್ಮಕ ಭಾವನೆಗಳು 


ಒತ್ತಡ ಉಂಟು ಮಾಡಿ, ಹೆಚ್‌.ಐ.ವಿ. ಸೋಂಕಿನಿಂದ ಹಾನಿಗೊಳಗಾದ ರೋಗ ನಿರೋಧಕ ರಕ್ಷಣಾ ವೃವಸೆಯನ 


ಇನ್ನಷ್ಟು ಬ್ಬ ಹದಗೆಡಿಸುತರೆ. « ಈ ನಕಾರಾತ್ಮಕ ಭಾವನೆಗಳನ್ನು ಹತ್ತಿಕ್ಕಲು, ರೋಗ ನಿರೋಧಕ ರಕ್ಷಣಾ ಣಾ. ೃವಸ್ತೆಯನ್ನು 


ಆಹಾರದಲ್ಲಿ ಸಹಜವಾಗಿ sei ಸತ್ಯಾ ಬಟ ಸ ಜಟ... ಆ 

ರಕ್ಷಣಾ ವ್ಯವಸ್ಥೆಯನ್ನು ದೃಢವಾಗಿರಿಸಿಕೊಂಡು, ಹೆಚ್‌.ಐ.ವಿ. ವಿರುದ್ದ ಪರಿಣಾಮಕಾರಿಯಾಗಿ ಹೋರಾಡಬಹುದು. 

ಧ್ಯಾನದಿಂದಾಗಿ, ಒತ್ತಡದ ದುಷ್ಪರಿಣಾಮಗಳನ್ನು ಕಡಿಮೆ ಬುದ ಮತ್ತು ಜೀವನದ ಬಗ್ಗೆ ಸಕಾರಾತ್ಮಕ 

ಮನೋಭಾವ ಮತ್ತು ' ಅಶಾಭಾವವನ್ನು ರಾಜ ಎ ಹೋಮಿಯೋಪ ತಿ ಮತ್ತು pe 

ಔಷಧಗಳಿಗೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸು ವ ಗುಣಗಳಿವೆ. ಥ್ರ ಔಷಧಗಳಿಂದ ದೇಹದ 

ಸ್ಯ ವಿಷ ಅಥವಾ ಯಾವುದೇ ಅಡ್ಡಿ ಪರಿಣಾಮಗಳಿಲ್ಲ ಅಲ್ಲದೇ ದೀರ್ಪಕಾಲ ಬಳಸಿದ ನಂತರವೂ ಔಷಧ 
ಪ್ರತಿರೋಧಕತೆ ದೇಹದಲ್ಲಿ ಉಂಟಾಗುವುದಿಲ್ಲ 


ಹೋಮಿಯೋಪತಿಯ ಪರಿಹಾರಗಳು 


4 ಒಬ್ಬ ವ್ಯಕಿಗೆ, ತಾನು ಹೆಚ್‌.ಐ.ವಿ. ಪಾಸಿಟಿವ್‌ ಎಂದು ಗೊತ್ತಾದ ಮೊದಲಲ್ಲಿ ಉಂಟಾಗುವ ಗಾಬರಿ ಮತ್ತು 
ಉದ್ವೆ (ಗವನು ಹೆ. ೀಗಲಾಡಿಸಲು, ಅಕೋನಿಟಂ ನ್ಯಾಪೆಲ್ಸಸ್‌ (Aconitum Napellus) ಬಹು ಪರಿಣಾಮಕಾರಿ. 
ಅಕೋನಿಟಂ ನರಗಳನ್ನು ಶಾಂತಮಾಡಿ, ವ್ಯಕ್ತಿಯನ್ನು ನಿರಾಳಗೊಳಿಸುತ್ತದೆ. 30 ಶಕ್ತಿಯುತತೆಯಲ್ಲ ಪ್ರತೀ 
15-20 ನಿಮಿಷ ಛಗೊಮೆ 2 ರಿಂದ3 ಸಲ ತೆಗೆದುಕೊಳ್ಳಬಹುದು. ಪರಿಸ್ಥಿತಿ ಮರಕಳಿಸಿದರೆ, ಮೇಲಿನರತೆಯೇ, 


ಖೂ * ಮೆ ಕ ಸ ಸ 
ಔಷಧಿಯನು. ಪುನಃ ಸೇವಿಸಬಹುದು 
ಸ RS ES ಜ್ಯ ಇ ತತ್ತ] D ೯ p ಎವೆ ಇವ ಸ REE 
2. ಇೀಮಿಯೋಪತಿ ಔಷಧಿಗಳಲ್ಲಿ ನಕ್‌ ವೋಮಿಕ (Nux Vomica) ಸಹಜ ಶಮನಕಾರಿಯಾಗಿದೆ. ಮಲಗುವಾಗ 


ಸೇವಿಸಿದರೆ ಇದು ಆತಂಕವನ್ನು ಹೋಗಲಾಡಿಸಿ, ನ ಸ ನಿರಾಳಗೊಳಿಸುತ್ತದೆ. ಅವಶ್ಯಕತೆ ಇದ್ದಾಗ 30 


ತ ಆಯುರ್ವೇದೀಯ ಪರಿಹಾರಗಳು 
1. : ಅಶ್ವಗಂ ಧಜೆ ರಿನ ಹುಡಿಯನ್ನು ದಿನಕ್ಕೆರಡು ಸಲ, 3 ರಿಂದ 6 ಗ್ರಾಂಗಳಷನ್ನು ಹಾಲಿನೂಂದಿಗಿ 
| wwe 
2. ಅಮಲಿಕಿ ಹಣ್ಣಿನ ಹುಡಿಯನ್ನು ದಿನಕ್ಕೆರಡು ಸಲ, 3 ರಿಂದ 6 ಗ್ರಾಂಗಳಷ್ಟನ್ನು ಹಾಲಿನೊಂದಿಗೆ 
ಸೇವಿಸಬೇಕು. ' ; | 
3. ಮಧುಯಸ್ತಿ (Madhuyasti) ಬೇರಿನ ಹು $ಯನ್ನು ದಿನಕ್ಕೆರಡು ಸಲ, 3 ರಿಂದ 6 ಗ್ರಾಂಗಳಷನ್ನು 


" [4 ಕೆ 
ಸ ಎ ಕ್‌ ಛ್‌ 
ಲ ೬10 0 ಲ a‘ ಸೇವಿಸಬೇಕು. 


ಹೆಚ್‌.ಐ.ವಿ./ಏಡ್ಸ್‌ ರೋಗಿಗಳಲ್ಲಿ ಕಂಡುಬರುವ ಸಾಮಾನ್ಯ ಕಾಯಿಲೆಗಳು ಮತ್ತು ಅದಕ್ಕೆ 
ಆಲೋಪತಿ, ಹೋಮಿಯೋಪತಿ ಮತ್ತು ಆಯೇ Sood 


ಅತಿಸಾರ ಬೇಧಿ 

ಹೆಚ್‌.ಐ.ವಿ. ಸೋಂಕಿರುವವರಲ್ಲಿ ಅತಿಸಾರ ಬೇಧಿಯು ಸಾಮಾನ್ಯವಾಗಿ ಶೇ. 86 ರಷ್ಟು ಮಂದಿಯಲ್ಲಿ 
ಕಾಣಿಸಿಕೊಳ್ಳುತ್ತದೆ. ದಿನಕ್ಕೆ 3-4 ಸಲ ಬೇಧಿಯಾಗುತ್ತಾ ಇದು ಹಲವು ದಿನಗಳವರೆಗೆ ಮುಂದುವರೆಯುತ್ತದೆ. ಮಲ 
ನೀರು ಪಾಡ ಅಥವಾ ಅರೆಗಟ್ಟಿಯಾಗಿರಬಹುದು. ಅಕ್ಕಿ ಯಿಂದ ತಯಾರಿಸಿದ ಖಿಚಡಿ ಅಥವಾ ಮೊಸರನ್ನ 
ಸೇವನೆ ಸಾಧಾರಣವಾಗಿ ಸಹಾಯ ಮಾಡುತದೆ. ಜೊತೆಯಲ್ಲಿ .. ಅಥವ್ಲಾ ಎರಡು ಪಕ್ವವಾದ ಬಾಳೆ ಹಣ್ಣನ್ನು 
ತಿನ್ನಬಹುದು. ಆಹಾರದಲ್ಲಿ ಹೆಚ್ಚು ನೀರು ಸೇವಿಸಬೇಕು. ನೀರು ಅಕ್ಕಿ ಅಥವಾ ಚಕಿತ ಬೇಯಿಸಿದ ನೀರು, 
ಸಿಹಿಯಾದ ದುರ್ಬಲವಾದ ಚಹಾ, (ಚಿಟಿಕೆ ಉಪ್ಪು ಸೇರಿಸಿ) ಬಾರ್ಲಿ ಮತ್ತು ಎಳನೀರು ಹೇರಳವಾಗಿ ಬಳಸಬೇಕು. 
ಒಬ್ಬ ವ್ಯಕ್ತಿ ಇವೆಲ್ಲವನ್ನೂ ಸೇವಿಸಬೇಕೆಂದಿಲ್ಲ ಸುಲಭವಾಗಿ ದೊರಕುವ ಇವುಗಳಲ್ಲಿಯಾವುದನ್ನಾದರೂ ಸೇವಿಸಬಹುದು. 
ಒಟ್ಟಿನಲ್ಲಿ ದೇಹದಲ್ಲಾಗುವ ನೀರಿನ ನಷ್ಟ ಅಥವಾ ನಿರ್ಜಲತೆಯನ್ನು ಹೋಗಲಾಡಿಸಲು ಸಾಕಷ್ಟುದ್ರಾವಣ ಸೇವಿಸಬೇಕು. 
ಔಷಧಿ ಅಂಗಡಿಯಲ್ಲಿ ದೊರಕುವ ಮೌಖಿಕ ಪುನರ್ಜಲೀಕರಣದ ಉಪ್ಪಿನ ದ್ರಾವಣವನ್ನಾದರೂ ತೆಗೆದುಕೊಳ್ಳಬಹುದು. 
ಈ ಓ.ಆರ್‌.ಎಸ್‌. ದ್ರಾವಣವನ್ನು ಪೊಟ್ಟಣದ ಮೇಲೆ ತಿಳಿಸಿದ ಮಾರ್ಗಸೂಚಿಯಂತೆ ತಯಾರಿಸಿ, ಶಿಫಾರಸ್ಸುಮಾಡಿದ 
ಪರಿಮಾಣದಲ್ಲಿ ಸೇವಿಸಬೇಕು. ಬದಲಾಗಿ ಎಲೆಕ್ಟ್ರಾಲ್‌ ದ್ರಾವಣವನ್ನು ಆಗಾಗ ಕುಡಿಯಬಹುದು. ನೀರಿನಂತೆ 
ಮಲವಿಸರ್ಜನೆಯಾದಗಲೆಲ್ಲ ಒಂದು ಲೋಟ ಅಥವಾ ಅದಕ್ಕೂ ಹೆಚ್ಚುನೀರು ಕುಡಿಯುವುದನ್ನು ಖಚಿತಪಡಿಸಿಕೊಳ್ಳಿ. 


ಅಲೋಪತಿಯ ಔಷಧಿ 


}: ಲೊಪೆರಮೈಡ್‌ (Loperamide) : ಅತಿಸಾರ ಬೇಧಿ ನಿಲ್ಲುವ ತನಕ, ಪ್ರತಿಯೊಮ್ಮೆ ಮಲ ವಿಸರ್ಜಿಸಿದ ಬಳಿಕ 
ಒಂದು ಕ್ಯಾಪೂಲ್‌ ಸೇವಿಸಬೇಕು. 


ಹೋಮಿಯೋಪತಿಯ ಪರಿಹಾರಗಳು 


1... ಮರ್ಕುರಿಯಸ್‌ ಸಾಲ್ಯುಬಿಲಿಸ್‌ (Mercurius Solubilis) : ಹೆಚ್‌. ಐ.ವಿ./ ಏಡ್ಸ್‌ ರೋಗಿಗಳಲ್ಲಿಕಂಡುಬರುವ 
ಅತಿಸಾರಕ್ಕೆ ಇದು ನಿರ್ದಿಷ್ಟ ಔಷಧಿ. ಇವರಲ್ಲಿ ನೀರಿನಂತಹ, ಜಾಲಿಜಾಳಾದ ನೊರೆಯುಕ್ತ ಮಲ ವಿಸರ್ಜನೆ 
ಆಗಾಗ ಮತು ಸ ಸಣ್ಣ ಪ್ರಮಾಣದಲ್ಲಿ ಆಗುತ್ತಿರುತ್ತದೆ. ಆಗಾಗ, ತಕ್ಷಣ ಮಲ ವಿಸರ್ಜನೆ ಮಾಡಬೇಕೆನಿಸುತ್ತದೆ. 
ಗುದದ್ವಾ ರದಲ್ಲಿ ಉರಿ ತುರಿಕೆ, ಸಂಕಟವಿರುತದೆ. ಸ್ವಲ್ಪವೇ ಕೀವಿಕಿದರೂ ಹೆಚ್ಚಾಗಿ ಬೆವರುತ್ತದೆ. ಧಾಕುಳವಾಗಿ 
ಜೊಲ್ಲು ಸುರಿತ ಮತ್ತು ತಂಪು ಪಾನೀಯಕ್ಕಾಗಿ ವಿಪರೀತ ದಾಹ, ನಿದ್ರಾಭಂಗ, ಇಂತಹವರು 30 
ಶಕ್ತಿಯುತತೆಯಲ್ಲಿ ಒಂದು ದಿನಕ್ಕೆ 3 ರಿಂದ 4 ಸಲ, 3 ದಿನ ತೆಗೆದುಕೊಳ್ಳ ಬಹುದು. 


2... ಆಸೆರ್‌ನಿಕಂ ಅಲ್ಬಮ್‌ (Arsenicum Album) : ಏಡ್ಸ್‌ ರೋಗಿಗಳಿಗೆ ತಗುಲುವ ಅತಿಸಾರ ಬೇಧಿಗೆ ಹೆಚ್ಚಾಗಿ 
ಸೂಚಿಸಲ್ಪಟ್ಟ ಔಷಧ. ಅರಗಟ್ಟಿ ಅಥವಾ ನೀರು ನೀರಾದ ದುರ್ವಾಸನೆಯ ಮಲ ವಿಸರ್ಜನೆ ಜೊತೆ ಆಗಾಗ 
ವಾಂತಿಯೂ ಆಗುತ್ತದೆ. ಒಂದಿಷ್ಟು ನೀರಿಗಾಗಿ ಸುಡುವ ದಾಹ. ಅವಿಶ್ರಾಂತಿ ಮತ್ತು ಆತಂಕದ ಲಕ್ಷಣಗಳು 
ಸಾಮಾನ್ಯವಾಗಿ ಎದ್ದು ಕಾಣುತ್ತದೆ. ಏನಾದರೂ ತಿಂದರೆ ಮತ್ತು ಕುಡಿದರೆ, ತಕ್ಷಣ ಮಲವಿಸರ್ಜನೆ 
ಮಾಡಬೇಕೆನಿಸುತ್ತದೆ. 'ಜೊತೆಗೆ ಭಾರೀ ನಿಶ್ಯಕ್ತಿ ಇಂತಹ ಸಂದರ್ಭದಲ್ಲಿ 30 ಶಕ್ತಿಯುತತೆಯಲ್ಲಿ ದಿನಕ್ಕೆ 3 ರಿಂದ 
4 ಸಲ, 3 ದಿನ ತೆಗೆದುಕೊಳ್ಳಬೇಕು. 


ಅರ್ಜೆಂಟಂ ನಿಟ್ರಿಕಮ್‌ (Argentum nitricum) : ಹೆಚ್‌.ಐ.ವಿ. ಹೊಂದಿರುವವರಲ್ಲಿ ಸಾಮಾನ್ಯವಾಗಿ 
ಇರುವ ಭೀತಿ ಮತ್ತು ಆತಂಕದಂತಹ ನಕಾರಾತ್ಮಕ ಭಾವನೆಗಳಿಂದಾಗಿ ಅತಿಸಾರ ಭೇದಿ ಉಂಟಾಗುತ್ತದೆ. ಮಲ, 
ಹಸಿರು ಬಣ್ಣದಿಂದ ಕೂಡಿದ್ದು ಬಸಳೆ ಸೊಪ್ಪಿನ ಹಾಗೆ ಪದರು ಪದರಾಗಿ, ವಿಪರೀತ ವಾಯು ತುಂಬಿಕೊಂಡು, 
ಲೋಳೆಯಾಗಿರುತ್ತದೆ. ಸಕ್ಕರೆಯುತ ವಸ್ತುಗಳನ್ನು ತಿಂದಾಗ ಅತಿಸಾರ ತೀರಾ ಹದಗೆಡುತ್ತದೆ. ಈ ಔಷಧಿಯು 
ನರಗಳನ್ನು ಶಾಂತಗೊಳಿಸಿ, ಆರಾಮ ನೀಡುತ್ತದೆ. 30 ಶಕ್ತಿಯುತತೆಯಲ್ಲಿ ದಿನಕ್ಕೆ 3-4 ಸಲ, 3 ದಿನ 
ತೆಗೆದುಕೊಳ್ಳಬೇಕು. 


ಅಲೋ ಸೊಕೊಟ್ರಿನ (೩l೩ೀ 50000138) : ಅತಿಸಾರ ಬೇಧಿಯು ಆಗಾಗ ಬೆಳಿಗ್ಗೆಯೇ ಹಾಸಿಗೆಯಿಂದ 
ಬೇಗ ಏಳುವಂತೆ ಮಾಡುತ್ತದೆ. ಕಿಬ್ಬೊಟ್ಟಿಯಲ್ಲಿ ಭಾರೀ ಗುಡುಗುಡು ಸದ್ದಾಗಿ, ಮಲವು ಕೆಟ್ಟ ವಾಸನೆಯಿಂದ 
ಹಳದಿ ಬಣ್ಣದಲ್ಲಿ ವಿಸರ್ಜಿಸಲ್ಪಡುತ್ತದೆ. ತಕ್ಷಣ ಮಲ ವಿಸರ್ಜನೆ ಮಾಡಬೇಕೆನಿಸುತ್ತದೆ. ಏನನ್ನಾದರೂ ತಿಂದರೆ 
ಮತ್ತು ಕುಡಿದರೆ ತಕ್ಷಣ ಮಲ ವಿಸರ್ಜನೆ ಮಾಡಬೇಕೆನಿಸುತ್ತದೆ. ಈ ಔಷಧವನ್ನು 30 ಶಕ್ತಿಯುತತೆಯಲ್ಲಿ ದಿನಕ್ಕೆ 
3 ಸಲದಂತೆ ಮೂರು ದಿನ ತೆಗೆದುಕೊಳ್ಳಬಹುದು. 


ಸಿಂಕೋನ ಅಫಿಸಿನಲಿಸ್‌ (ಚೀನ) (Cinchona Officinalis) : ಅಜೀರ್ಣದ, ನೊರೆಯುಕ್ತ ಹಳದಿ 
ಬಣ್ಣದ, ನೋವು ರಹಿತ ಮಲ ವಿಸರ್ಜನೆಯಾಗುತ್ತದೆ. ಹಣ್ಣು ಹಾಲು ಮತ್ತು ಬೀರ್‌ ಸೇವಿಸಿದರೆ ರಾತ್ರಿ 
ಹೊತ್ತಿನಲ್ಲಿ ಪರಿಸ್ಥಿತಿ ಹದಗೆಡುತ್ತದೆ. ಮಲದ ಜೊತೆ ಭಾರೀ ವಾಯು ಇರುತ್ತದೆ. ಮತ್ತು ಮಲ 
ವಿಸರ್ಜನೆಯಾಗುತಲೇ ನಿಶ್ಯಕ್ತಿಯಾಗುತ್ತದೆ. 30 ಶಕ್ತಿಯುತತೆಯಲ್ಲಿ ದಿನಕ್ಕೆ 3 ಸಲ, 4 ರಿಂದ 5 ದಿನ 
ತೆಗೆದುಕೊಳ್ಳಬಹುದು. 


ಆಯುರ್ವೇದೀಯ ಪರಿಹಾರಗಳು 


ತ್ಮ 


ದಾಳಿಂಬೆ ಬೀಜದ ಹುಡಿ ಅಥವ ಜೀರಿಗೆ ಹುಡಿ, 5 ರಿಂದ 10 ಗ್ರಾಂಗಳಷ್ಟು ಅಕ್ಕಿ ಗಂಜಿ ಅಥವಾ ಹೆಸರು 
ಬೇಳೆಯ ಸಾರಿನ ಜೊತೆ ದಿನಕ್ಕೆರಡು ಸಲ ತೆಗೆದುಕೊಳ್ಳಬಹುದು. 


ಸಾಮಾನ್ಯವಾಗಿ ದೊರೆಯುವ ಇಂಗನ್ನು ಒಂದು ಗ್ರಾಂನಷ್ಟು ತೆಗೆದುಕೊಂಡು, ತುಪ್ಪದಲ್ಲಿ ಹುರಿದು, ಅಕ್ಕಿ ಗಂಜಿ 
ಅಥವಾ "ಹೆಸರುಬೇಳೆ ಸಾರಿನ ಜೊತೆ. ದಿನಕ್ಕೆರಡು ಸಲ "ತೆಗೆದುಕೊಳ್ಳಬಹುದು. 


ಪಕ್ವ ಗೊಳ್ಳದ ಬಿಲ್ವ ಹಣ್ಣಿನ ತಿರುಳಿನ ಹುಡಿಯನ್ನು 1 ರಿಂದ 6 ಗ್ರಾಂಗಳಷ್ಟು ದಿನಕ್ಕೆ 3 ಸಲ ) ಮಜ್ಜಿಗೆಯಲ್ಲಿ 
ತೆಗೆದುಕೊಳ್ಳಬೇಕು. 


ಮಸ್ತ (ಮಾಠ) ಬೇರು ಕಾಂಡದ ಹುಡಿ, 3 ರಿಂದ 6 ಗ್ರಾಂನಷ್ಟು ನೀರಿನ ಜೊತೆ, ಪ್ರತಿದಿನ ಮೂರು ಸಲ 
ತೆಗೆದುಕೊಳ್ಳಬೇಕು. 


ಕುಟಜ ಘನ ವಟ, 2 ಮಾತ್ರೆಗಳನ್ನು ನೀರಿನೊಡನೆ, ದಿನಕ್ಕೆ 3 ಸಲ ತೆಗೆದುಕೊಳ್ಳಬೇಕು. 
ಶತ ಪುಷ್ಟಾದಿ ಚೂರ್ಣವನ್ನು 3 ರಿಂದ 6 ಗ್ರಾಂನಷ್ಟು ನೀರಿನೊಡನೆ, ದಿನಕ್ಕೆ 3 ಸಲ ತೆಗೆದುಕೊಳ್ಳಬೇಕು. 
ಬಿಲ್ವಾದಿ ಚೂರ್ಣವನ್ನು 1 ರಿಂದ 6 ಗ್ರಾಂನಷ್ಟು ದಿನಕ್ಕೆ 3 ಸಲ ತೆಗೆದುಕೊಳ್ಳಬೇಕು. 


ಕೆಮ್ಮು | 
ಹೆಚ್‌.ಐ.ವಿ. ಸೋಂಕಿರುವ ಪ್ರಕರಣಗಳಲ್ಲಿ ಸುಮಾರು ಶೇಕಡ 70 ರಷ್ಟು ಜನರಲ್ಲಿ ಕೆಮ್ಮು ಸಾಮಾನ್ಯವಾಗಿ 
ಕಾಣಿಸಿಕೊಳ್ಳುತ್ತದೆ. ಇದು ಗಂಟಲು ನೋವು, ಟಾನ್ಸಿಲೈಟಿಸ್‌, ಲಾರಿಂಜೈಟಿಸ್‌ ( ಧ್ವನಿಪೆಟ್ಟಿಗೆ ಉರಿಯೂತ), 
ಫ್ಯಾರಿಂಜೈಟಸ್‌ (ಕಂಠನಾಳದ ಉರಿಯೂತ), ಮುಂತಾದ ಸ್ಥಳೀಯ ಕಾರಣರು ಎ ಅಥವಾ ಉಸಿರಾಟ 
ಬುಡ ಸೋಂಕುಗಳಾದ ಬ್ರಾಂಕೈಟಿಸ್‌, ನ್ಯುಮೋನಿಯ ಹಟ ಟಿ.ಬಿ. (ಕ್ಷಯ) ಯಿಂದಲಾದರೂ ಇರಬಹುದು. 
ಕೆಮ್ಮಿನೊಡನೆ ಜ್ವರ, ಉಸಿರು ESET ಹಸಿವಿಲ್ಲದಿರುವಿಕೆ ಮತ್ತು ತೂಕದಲ್ಲಿ ಇಳಿತ ಮುಂತಾದ 
ಲಕ್ಷಣಗಳಿದ್ದರೆ, ಕಮ್ಮಿನ ಕಾರಣ ಕಂಡುಹಿಡಿಯಲು ಮತ್ತು ಸೂಕ್ತ ಚಿಕಿತ್ಸೆಗಾಗಿ ವೈದ್ಯರನ್ನು ಕಾಣಬೇಕು. ಕೆಮ್ಮಿನ ಜೊತೆ 
ಮೇಲೆ ಹೇಳಿದ ಸೂ ಒಂದು ಅಥವಾ ಹೆಚ್ಚಿನ ಲಕ್ಷಣಗಳರದಿದ್ದಕೆ, ಸುಲಭವಾಗಿ ಸಿಗುವ ಈ ಮುಂದೆ 
ಹೇಳಿದ ಔಷಧಿಗಳನ್ನು ತೆಗೆದುಕೊಳ್ಳಬಹುದು. ಕೆಮ್ಮಿರುವಾಗ, ಆಗಾಗ, ಸ್ವಲ್ಪಸ್ವಲ್ಪ ಬಿಸಿನೀರನ್ನು ಕುಡಿಯಬಹುದು. 
ಇದರಿಂದ ಆರಾಮವೆನಿಸುತ್ತದೆ. ತಣ್ಣಗಿನ ಆಹಾರ ಸೇರಿನ. ಆಗಲೂ ಕೆಮ್ಮು ನಿಲ್ಲದಿದ್ದರೆ ಅಥವಾ ಹೆಚ್ಚಿದರೆ, 


[J 
ವೈದ್ಯರ ಸಲಹೆ ಪಡೆಯಬೇಕು. 


ಅಲೋಪತಿಯ ಔಷಧಿ 


| ಲಿಂಕ್ಸ್‌ ಕೊಡೀನ್‌ ಫಾಸ್‌ (Linctus Codein Phos) : ಅವಶ್ಯವಿದ್ದಾಗಲೆಲ್ಲಾ 1 ಟೀ ಚಮಚದಷ್ಟು 
ಸೇವಿಸಬೇಕು. | 


ಹೋಮಿಯೊಪತಿಯ ಪರಿಹಾರಗಳು 


1.  ಅರ್ಸೆನಿಕಂ ಅಲ್ಬಮ್‌ (Arsenicum Album) : ಸ್ವಲ್ಪ ಕಫವಿದ್ದು ಅಥವಾ ಇಲ್ಲದೇ, ಒಣ ಕೆಮ್ಮು ಇರುತ್ತದೆ. 
ಕಷದ ರಾಶಿಯೊಂದಿಗೆ ಕೆಮ್ಮು ಒಂದು ಜೊತೆಯಲ್ಲೇ ಅಕಸ್ಮಾತ್‌ ನಡುಕವೂ ಇರಬಹುದು. ರಾತ್ರಿ ಕಾಲದಲ್ಲಿ 
ಕೆಮ್ಮು ಜಾಸ್ತಿ ಇದ್ದು ಮದ್ಯರಾತ್ರಿಯ ವೇಳೆಯಲ್ಲಿ ತುಂಬಾ ಹೆಚ್ಚುತದೆ. ರಾತ್ರಿ ವೇಳೆಯಲ್ಲಿ ಕೆಮ್ಮು ಸುರುವಾದರೆ, 
ಮಲಗಲೂ ಸಾಧ್ಯವಾಗದೇ ಹಾಸಿಗೆಯಲ್ಲಿ ಕುಳಿತೇ ಇರಬೇಕಾಗುತದೆ. ಕೆಮ್ಮಿನಿಂದಾಗಿ ಉಸಿರುಕಟ್ಟುವಂತೆ 
ಆಗಬಹುದು. ಸ್ವಲ್ಪವಾದರೂ ಕಪ ಬಂದರೆ, ಹಿತವೆನಿಸುತ್ತದೆ. ಕೆಮ್ಮು ಬಂದಾಗ ವಿಶ್ರಾಂತಿ ಇರುವುದಿಲ್ಲ ಮತ್ತು 
ಆತಂಕ ಹೆಚ್ಚಾಗುತ್ತದೆ. ಪದೇ ಪದೇ, ಸ್ವಲ್ಪ ಸ್ನಲ ನೀರಿಗಾಗಿ ಬಾಯಾರಿಕೆಯಾಗುತದೆ. ಇಂತಹ 


[SS 


ಲಕ್ಷಣಗಳಿರುವವರು, 30 ಶಕ್ತಿಯುತತೆಯಲ್ಲಿ ದಿನಕ್ಕೆ 3-4. ಸಲ, 3 ದಿನ ಈ ಔಷಧಿ ಸೇವಿಸಬಹುದು. 


ಬೈನಿಯ ಅಲ್ಪ (Brynia Alba) : ಗಂಟಲಿನಲ್ಲಿ ತುರಿಕೆ ಮತ್ತು ಕಿರಿಕಿರಿಯಿಂದ ಪ್ರಾರಂಭವಾಗಿ ಕೆಮ್ಮು 
ಬರುತ್ತಿದೆ. ಶ್ವಾಸನಾಳದಲ್ಲಿ ಕಫ ಸಿಕ್ಕಿಹಾಕಿಕೊಂಡಂತೆನಿಸಿ, ಆಗಾಗ ಗಟ್ಟಿಯಾಗಿ ಪ್ರಾರಂಭವಾಗಿ ಕೆಮ್ಮು ಬರುತ್ತಿದೆ. 
ಧೂಮಪಾನ ಮಾಡಿದಾಗ ಮತ್ತು ಮಾತನಾಡುವಾಗ ಕೆಮ್ಮು ಹೆಚ್ಚಾಗುತ್ತದೆ. ಕೆಮ್ಮುವಾಗ ಎದೆ ನೋವು 
ಬಂದಂತೆನಿಸಿ, ಎರಡೂ ಕೈಗಳಿಂದ ಎದೆಯನ್ನು ಒತ್ತಿ ಹಿಡಿಯಬೇಕಾಗುತದೆ. ಕೆಮ್ಮುವಾಗ ತಮಗರಿವಿಲ್ಲದಂತೆ 
ಮೂತ್ರ ವಿಸರ್ಜನೆಯಾಗಬಹುದು. ಕೆಮ್ಮು ರಾತ್ರಿ ಕಾಲದಲ್ಲಿ ಹೆಚ್ಚಾಗಿ, ಹಗಲಿನಲ್ಲಿ ಒಳ್ಳೆಯ ಗಾಳಿ ಬೀಸುವಲ್ಲಿ 
ಕಡಿಮೆ ಇರುತದೆ. ಬೆಚ್ಚಗೆ ಏನಾದರೂ ಕಡಿದಾಗ ಅರಾಮವೆನಿಸುತದೆ. ಇಂತವರು, 30 ಶಕ್ತಿಯುತತೆಯಲ್ಲಿ 
ದಿನಕ್ಕೆ 3-4 ಸಲದಂತೆ, 3 ದಿನ ಈ ಔಷಧ ಸೇವಿಸಬಹುದು. 


ಕೌಸಿಕಂ (Causticum) : ಕೀರಲು ಧ್ವನಿಯೊಂದಿಗೆ ಒಣ, ಬರಿದಾದ ಕೆಮ್ಮು. ಬರುತದೆ. ಗಂಟಲು 
ಬಿರಿಯುವಂತೆ ತಡೆರಹಿತ ಕೆಮ್ಮು ಬರುತ್ತದೆ. ಸಂಜೆಯಿಂದ ಮಧ್ಯರಾತ್ರಿಯವರೆಗೆ, ತಂಪು, ಗಾಳಿ ಸೇವಿಸಿದಾಗ, 
ಕೆಮ್ಮು ಹದಗೆಡುತ್ತದೆ. ಎಚ್ಚೆತ್ತು »ಂದೆರಡು ಗುಟುಕು ತಣ್ಣನೆಯ ನೀರು ಕುಡಿದರೆ ಹಿತವೆನಿಸುತ್ತದೆ. ಇಂತಹವರು 
30 ಶಕ್ತಿಯುತತೆಯಲ್ಲಿ ದಿನಕ್ಕೆ 3-4 ಸಲದಂತೆ 3 ದಿನ ಈ ಔಷಧಿ ಸೇವಿಸಬಹುದು. 


ಕಾರ್ಲೋ ವೆಜಿಟೆಬಿಲಸ್‌ (Carlo Vegetabilis) : ಹಸಿರು, ಹಳದಿ ಮಿಶ್ರಿತ ಕೆಟ್ಟ ಕಫದೊಂದಿಗೆ ಕೆಮ್ಮು 
ಬರುತ್ತದೆ. ಬರಿದಾದ ಕೆಮ್ಮಿನ ಜೊತೆ ಸೆಳವು ಬರಬಹುದು. ಕೆಮ್ಮಿನ ನಂತರ ಎದೆಯಲ್ಲಿ ಸುಡುವ ನೋವು 
ಕಾಣಿಸಿಕೊಳ್ಳುತದೆ. ಕೆಮ್ಮಿನಿಂದಾಗಿ ಕೀರಲು ಶಬ್ಧ ಸಂಜೆ ಹೊತ್ತಿನಲ್ಲಿ ಮುಕವಾದ ಗಾಳಿಯಲ್ಲಿ ನಡೆದಾಡಿದರೆ, 
ಹಾಸಿಗೆಯ ಮೇಲೆ ಮಲಗಿದ ನಂತರ, ಸಾಮಾನ್ಯವಾಗಿ ಕೆಮ್ಮು ಹೆಚ್ಚಾಗುತ್ತದೆ. 30 ಶಕ್ತಿಯುತತೆಯಲ್ಲಿ ದಿನಕ್ಕೆ 
3-4 ಸಲ ಈ ಔಷಧಿಯನ್ನು 3 ದಿನ ತೆಗೆದುಕೊಳ್ಳಬಹುದು. 


ನಕ್ಸ್‌ ವೋಮಿಕಾ (Nux Vomica) : ಧ್ವನಿ ಪೆಟ್ಟಿಗೆಯ ಪ್ರದೇಶದಲ್ಲಿ ಕಿರಿಕಿರಿಯಾಗಿ, ಒಣ ಕೆಮ್ಮು ಬರುತ್ತದೆ. 
ಮಧ್ಯರಾತ್ರಿಯ ನಂತರ ಮತ್ತು ಬೆಳಗಿನ ಹೊತ್ತಿನಲ್ಲಿ ಕೆಮ್ಮು ಹೆಚ್ಚಾಗುತ್ತದೆ. ಕೆಮ್ಮಿನಿಂದಾಗಿ ತಲೆನೋವು, 
ಹೊಟ್ಟೆಯಲ್ಲಿ ನೋವು, ಕಿಬ್ಬೊಟ್ಟೆಯ ಮಾಂಸಖಂಡಗಳಲ್ಲಿಸಂಕಟ ಉಂಟಾಗುತದೆ. ತಂಬಾಕು ಸೇವನೆಯಿಂದ 
ಕೆಮ್ಮು ಹೆಚ್ಚಾಗುತ್ತದೆ ಮತ್ತು ಬೆಚ್ಚಗಿನ ಪಾನೀಯ ಹಿತ ನೀಡುತ್ತದೆ. ಈ ಔಷಧಿಯನ್ನು 30 ಶಕ್ತಿಯುತತೆಯಲ್ಲಿ 
ದಿನಕ್ಕೆ 3-4 ಸಲ, 3 ದಿನ ತೆಗೆದುಕೊಳ್ಳಬೇಕು. ಖಾಲಿ ಹೊಟ್ಟೆಯಲ್ಲಿ ಈ ಔಷಧ ಸೇವಿಸಬಾರದು. ಕೊನೆಯ 
ಡೋಸ್‌ ಅನ್ನು ಮಲಗುವ ಕೆಲಕ್ಷಣ ಮೊದಲು ತೆಗೆದುಕೊಳ್ಳಬೇಕು. 


ಪಲಟಿಲ್ಲಾ (Pulsatilla) : ಕೆಮ್ಮು ದೇಹವನ್ನು ನಡುಗಿಸುತುದೆ. ಎದೆ, ಶ್ವಾಸನಾಳದಲ್ಲಿ ಉರಿ, ಕೆರೆತ ಉಂಟು 
ಮಾಡುವ ಕೆಮ್ಮು ಸೆಳವಿನಿಂದ ಕೂಡಿರುತ್ತದೆ. ಹಗಲಿನಲ್ಲಿ ಕೆಮ್ಮಿದಾಗ, ಹಸಿರು, ಹಳದಿ ಬಣ್ಣದ ಕಫ ಬಂದರೆ, 
ರಾತ್ರಿ ಹೊತ್ತು ಒಣ ಕೆಮ್ಮು ಮನೆಯ ಒಳಗೆ ಮತ್ತು ರಾತ್ರಿ ಕಾಲದಲ್ಲಿ ಕೆಮ್ಮು ಹೆಚ್ಚಾಗುತ್ತದೆ ಹಾಗೂ ಮುಕ್ತ 
ಗಾಳಿಯಲ್ಲಿ ಮತ್ತು ಹೊರಗಡೆ ಕಡಿಮೆಯಾಗುತ್ತದೆ. ಕೆಮ್ಮಿನ ಜೊತೆ, ಬಾಯಾರಿಕೆ ಇಲ್ಲದೆಯೂ ಇರಬಹುದು, 
ಅಥವಾ ತಣ್ಣೀರನ್ನು ಕುಡಿಯಲು ದಾಹವಾಗಲೂಬಹುದು. ಇಂತವರು ಈ ಔಷಧವನ್ನು 30 ಶಕ್ತಿಯುತತೆಯಲ್ಲಿ 
ದಿನಕ್ಕೆ 3-4 ಸಲದಂತೆ. 3 ದಿನ ಸೇವಿಸಬೇಕು. | 


ಜಸ್ಟಿಸಿಯ ಅಧತೊಡ (Justicia Adhatoda) : ಈ ಔಷಧ ಬಹುಮಟ್ಟಿಗೆ ಯಾವಾಗಲೂ ಕೆಮ್ಮಿನಿಂದ 
ಪರಿಹಾರ ಒದಗಿಸುತ್ತದೆ. ಕೀಚು ಶಬ್ದದೊಂದಿಗೆ ಒಣ ಕೆಮ್ಮು ಒಂದು ಉಸಿರು ಕಟ್ಟಿದಂದಾಗಿ, ಎದೆ 
ಬಿಗಿದಂತಾಗುತ್ತದೆ. ಈ ಕೆಮ್ಮು ಬಂದು ನಿಂತಾಗ ಉಸಿರೂ ನಿಂತಂತೆ ಭಾಸವಾಗುತ್ತದೆ. ಈ ಔಷಧವನ್ನು 6 
ಶಕ್ತಿಯುತತೆಯಲ್ಲಿ ದಿನಕ್ಕೆ 3 ಸಲದಂತೆ, ಒಂದು ವಾರ ಸೇವಿಸಬೇಕು. 


ಆಯುರ್ವೇದೀಯ ಪರಿಹಾರ 


ಹ 


ಎರಡು ಮಿ.ಲಿ. ನಷ್ಟು ತುಳಿಸಿ ಎಲೆಯ ರಸವನ್ನು 1 ಚಮಚ ಜೇನುತುಪ್ಪದೊಡನೆ ಬೆರೆಸಿ, ದಿನಕ್ಕೆ 3 ಸಲ 


ಸೇವಿಸಬಹುದು. 
6-7 ಮಿ.ಲೀ. ನಷ್ಟು ತಾಜಾ ಶುಂಠಿಯ ರಸವನ್ನು 1 ಚಮಚ ಜೇನು ತುಪ್ಪದೊಡನೆ ಬೆರೆಸಿ, ದಿನಕ್ಕೆ 3 ಸಲ 


ಸೇವಿಸಬಹುದು. 

10-15 ಮಿ.ಲೀ. ನಷ್ಟು ವಾಸ (ಅರುಸ) ಎಲೆಯ ರಸವನ್ನು 1 ಚಮಚ ಜೇನುತುಪ್ಪದೊಡನೆ ಬೆರೆಸಿ, ದಿನಕ್ಕೆ 

3 ಸಲ ಸೇವಿಸಬಹುದು. | | 
250 ಮಿ.ಗ್ರಾಂ. ಪಿಪ್ಪಲಿ (ಉದ್ದನೆಯ ಕರಿ ಮೆಣಸು) ಯ ಪುಡಿಯನ್ನು '; ಚಮಚ ಜೇನುತುಪ್ಪದೊಡನೆ ಬೆರೆಸಿ 
ದಿನಕ್ಕೆ 3 ಸಲ ಸೇವಿಸಬಹುದು. 

5 ಗ್ರಾಂ ವಾಸವಲೇಹವನ್ನು ನೀರಿನ ಜೊತೆ ದಿನಕ್ಕೆ 3 ಸಲ ಸೇವಿಸಬೇಕು. 

5 ಗ್ರಾಂ ಕಂಟಕರಿ ಅವಲೇಹವನ್ನು ನೀರಿನೊಂದಿಗೆ ದಿನಕ್ಕೆ 3 ಸಲ ಸೇವಿಸಬೇಕು. 

2-3 ಲವಂಗ ಅಥವಾ ಬಿಭಿತಾಕ ಹಣ್ಣನ್ನು (ಬೀಜ ತೆಗೆದು) ದಿನಕ್ಕೆ 3-4 ಸಲ ಅಗಿಯಬೇಕು/ಹೀರಬೇಕು. 


ವ್ಯೋಸಡಿ ವಾಟಿ ಅಥವಾ ಖಾದಿರದಿ ವಟಿಯನ್ನು ದಿನಕ್ಕೆ 3-4 ಸಲ ಅಗಿಯಬೇಕು/ ಹೀರಬೇಕು. 


ಜರ 

ಹೆಚ್‌.ಐ.ವಿ. ಸೋಂಕಿರುವವರ್ಧಲ್ಲ ಕಾಣಿಸಿಕೊಳ್ಳುವ ಇನ್ನೊಂದು ಸಾಮಾನ್ನ ್ಯ ಲಕ್ಷಣವೆಂದರೆ ಜ್ವರ ಶೇಕಡಾ 85 
ರಷ್ಟು ಪ್ರಕರಣಗಳಲ್ಲಿ ಜ್ವರವಿದ್ದು ಸ್‌ ಹೆಚ್‌.ಐ.ವಿ. ಸೋಂಕಿನಿಂದಲೇ Masi ಅಥವಾ ಬೇರೆ ಸೋಂಕಿನಿಂದ 
ಇರಬಹುದು. ಜ್ವರದ ಕಾರಣ ಕಂಡುಹಿಡಿಯಲು, ಮತ್ತು ಸೂಕ್ತ ಚಿಕಿತ್ಸೆಗಾಗಿ ವೈದ್ಯರ ಸಲಹೆ ಪಡೆಯಬೇಕು. ಉಗುರು 
ಬೆಚ್ಚನೆಯ ನೀರನ್ನು ಧಾರಾಳವಾಗಿ ಕುಡಿಯಬೇಕು. ಹವಾಮಾನ ಬದಲಾವಣೆಯಿಂದ ಬಂದ ಸಾಮಾನ್ನ ಜ್ವರವಾದರೆ, 
ಈ ಕೆಳಕಂಡ ಔಷಧಿ ತೆಗೆದುಕೊಳ್ಳಬಹುದು. ಅಷ್ಟಕ್ಕೂ ಜ್ವರ 2-3 ದಿನ ಮುಂದುವರೆದರೆ, ವೈದ್ಯರ ಸಲಹೆ 
ಪಡೆಯಬೇಕು. 


ಆಲೋಪತಿಯ ಔಷಧ 


1... ಪ್ಯಾರಾಸಿಟಾಮೋಲ್‌-500 ಮಿ.ಗ್ರಾಂ (Paracetamol) : ಜ್ವರ ನಿಲ್ಲುವವರೆಗೆ ದಿನಕ್ಕೆ 3 ಬಾರಿ 
ತೆಗೆದುಕೊಳ್ಳಬೇಕು. 


ಹೋಮಿಯೋಪತಿಯ ಪರಿಹಾರ 


1. ಬ್ಯಾಪ್ಟೀಸಿಯ ಟಿಂಕ್ಟೋರಿಯಾ (Bapticia Tincoria) : ಜ್ವರ ಬಹು ದೀರ್ಫ್ಥಕಾಲದವರೆಗೆ ಇರುತದೆ. 
ಮಧ್ಯಾಹ್ನದ ನಂತರ ಚಳಿ, ಜ್ವರ ಮತ್ತು ಬೆವರುವಿಕೆ ಒಂದೇ ಕ್ರಮದಲ್ಲಿ ಬರುತದೆ. ಹಿಂಭಾಗದಲ್ಲಿ ದಿನವಿಡೀ 
ಚಳಿ ಇರುವಂತೆ ಅನಿಸುತದೆ. ದೇಹದಲ್ಲಿ ಬಿಸಿ ಏರಿದಂತಾಗಿ, ದೇಹವೆಲ್ಲಾ ಸಂಕಟ, ಒಮ್ಮೊಮ್ಮೆ ದೇಹದ 
ಒಂದೊಂದು ಭಾಗದಲ್ಲಿ ಸುಡುವ ನೋವು, ವಿಶೇಷವಾಗಿ ಮುಖಭಾಗದಲ್ಲಿ ಕಾಣಿಸುತ್ತದೆ. ಅಂಗಗಳು 
ಬಿಸಿಯಾಗಿದ್ದರೂ, ತಣ್ಣಗಿದ್ದಂತೆ ಭಾಸವಾಗುತ್ತದೆ. ವಿಶ್ರಾಂತಿ ಇಲ್ಲದ, ಅಹಿತವೆನಿಸುವ ಜ್ವರ, ಸಣ್ಣಗೆ ಜ್ವರ 
ಇರುವಿಕೆ. ಇಂತಹ ಲಕ್ಷಣವಿದ್ದವರು ಈ ಔಷಧಿಯನ್ನು 30 ಶಕ್ತಿಯುತತೆಯಲ್ಲಿ ದಿನದಲ್ಲಿ 3-4 ಎಡ. 3 
ದಿನ ಸೇವಿಸಬಹುದು. 


2.  ಆರ್ಸೆನಿಕಂ ಅಲ್ಲಂ (Arsenicum Album) : ಬಿಟ್ಟು ಬಿಟ್ಟು ಬರುವ ಜ್ವರದಿಂದಾಗಿ ಭಾರೀ ನಿಶ್ಯಕ್ತಿ ಮತ್ತು 
ವಿಶ್ರಾಂತಿ ಇಲ್ಲದಿರುವಿಕೆ. ಜ್ವರದೊಡನೆ ಸ್ವಲ್ಪ ಸ್ವಲ್ಪ ನೀರಿಗಾಗಿ ದಾಹವಾಗುತದೆ. ಬೆಚ್ಚಗಿನ ಪಾನೀಯ 
ಕುಡಿಯುವಂತೆ ಬಯಕೆಯಾಗುತದೆ. ರೋಗಿ ಎಷ್ಟು ನಿಶ್ಯ ಕನಾಗಿರುತಾನೆಂದರೆ ಹಾಸಿಗೆಯಲ್ಲಿ ಹೊರಳಾಡುವುದು 
ಕಷ್ಟವೆನಿಸುತ್ತದೆ. ಆದರೂ ಚಡಪಡಿಸುವಿಕೆಯಿಂದಾಗಿ ಹೊರಳಾಡುತಾನೆ. ಬಾಡಿ ಗುಳಿಬಿದ್ದ ಮುಖದೊಡನೆ 
ಉಬ್ಬರಿಸಿದ ಹೊಟ್ಟೆ ಸಾವಿನ ಭಯ, ಕೆಟ್ಟ ವಾಸನೆಯ ನೀರುನಿರಾದ ಅತಿಸಾರ ಬೇಧಿ. ಇಂತಹ  ಲಕ್ಷಣವಿದ್ದವರು, 
30 ಶಕ್ತಿಯುತತೆಯಲ್ಲಿ ದಿನಕ್ಕೆ 3-4 ಜೂತೆ ಈ ಔಷದಿಯನ್ನು 3 ದಿನ ಸೇವಿಸಬಹುದು. 


3... ಕಾರ್ಬೊ ವೆಜಿಟೇಬಿಲಿಸ್‌ (Carbo Vegetabilis) : ಸಣ್ಣಗೆ ಜ್ವರ. ಆಗಾಗ ಕೆರಳುವಿಕೆ. ಬಾಯಾರಿಕೆಯಿಲ್ಲದ 
ಉಷ್ಣತೆ. ಆತಂಕ ಮತ್ತು ಬಡಬಡಿಸುವಿಕೆ. ಉಸಿರುಗಟ್ಟಿಸುವಿಕೆ. ರೋಗಿಯನ್ನು ಮುಟ್ಟಿದರೆ ತಣ್ಣಗಿದ್ದರೂ, 
Acide ಗಾಳಿ ಬೀಸುತ್ತಿರುವುದನ್ನು ಬಯಸುತಾನೆ. ತೀರ ನಿಶ್ಯಕ್ತಿ ಮತ್ತು ಸುಸ್ತು ತಿಂದ ಮತ್ತು ಕುಡಿದ 
ನಂತರ ವಾಯು ತುಂಬಿರುವಿಕೆ. ಎಲ್ಲಾ ವಿಸರ್ಜನೆಗಳೂ ಘಾಟು ವಾಸನೆ. ಈ ಲಕ್ಷಣಗಳಿದ್ದಲ್ಲಿ 30 
ಶಕ್ತಿಯುತತೆಯಲ್ಲಿ ದಿನಕ್ಕೆ 3-4 ಸಲದಂತೆ, 3 ದಿನ ಈ ಔಷಧಿ ಸೇವಿಸಬೇಕು. KIT. 


Re 
ಫೌ EY 
(44 ಗ್‌ೆ 


ಆಯುರ್ವೇದೀಯ ಪರಿಹಾರಗಳು 


(Natrum Muriaticum) : ದೀರ್ಪಕಾಲದ ಬಿಟ್ಟು ಬಿಟ್ಟು ಬರುವ ಜ್ವರ ರೋಗಿ 
ದೂರುತಾನೆ. ಎರಡೂ ಗಮನಾರ್ಹವಾಗಿರುತದೆ. ಬೆಳಗಿನ 


ನೇಟ್ರಂ ಮುರಿಯೇಟಿಕಂ 
ತಲೆನೋವು ಮತ್ತು ಬಾಯಾರಿಕೆ ಎಂದು | 
ಹೊತಿನಲಿ ಚಳಿ ಇದು ದಾಹವಿರುತದೆ. ಬಾಯಾರಿಕೆ ಎಷ್ಟು ತೀವ್ರವಾಗಿರುತದೆಂದರೆ, ಚಳಿ-ಜ್ವರ- ಬೆವರುವಿಕೆ, 
ಣ್‌ ಟಿ ಇರುತದೆ. ರೋಗಿ ಬಸವಳಿದು, ವಿವರ್ಣನಾಗಿರುತಾನೆ. ರೋಗಿಗೆ ಉಪ್ಪಿನ ಅಂಶ 
ಇರುವ ಆಹಾರಕ್ಕಾಗಿ, ವಿವರಿಸಲಾಗದ ಬಯಕೆ. ಇಂತವರು, 30 ಶಕ್ತಿಯುತತೆಯಲ್ಲಿ ದಿನಕ್ಕೆ 3-4 ಸಲ, ಈ 


ಈ ಎಲ 
ಛಿ 


ಔಷಧವನ್ನು 3 ದಿನ ತೆಗೆದುಕೊಳ್ಳಬಹುದು. 


ಗುಡುಸಿ ಅಥವಾ ಗಿಲೋಯ ಎಲೆ ಅಥವಾ ಕಾಂಡದಿಂದ ಆಗತಾನೇ ತೆಗೆದ 10 ಮಿ.ಲೀ. ನಷ್ಟು ರಸಕ್ಕೆ 1 
ಚಹಾ ಚಮಚದಷ್ಟು ಜೇನುತುಪ್ಪ ಸೇರಿಸಿ ದಿನಕ್ಕೆ 3 ಸಲ ಸೇವಿಸಬಹುದು. 


1 ಗ್ರಾಂ ಸುದರ್ಶನ ಘನವಟಿಯನ್ನು ನೀರಿನ ಜೊತೆ ದಿನಕ್ಕೆ 3 ಸಲ ಸೇವಿಸಬಹುದು. 


ಆಯುಷ್‌-64 ನ್ನು ಧಾರಕ (ಬಾಟಲಿ)ಯ ಮೇಲಿರುವ ನಿರ್ದೇಶನದ ಪ್ರಕಾರ ಸೇವಿಸಬಹುದು. 


ಗೋದಂತಿ ಭಸ್ಮವನ್ನು 500 ಮಿ.ಗ್ರಾಂ ನಷ್ಟನ್ನು ಹೊಸದಾಗಿ ತಯಾರಿಸಿದ 5-10 ಮಿ.ಲೀ. ತುಳಸಿ ರಸದ 
ಜೊತೆ, ದಿನಕ್ಕೆ 3 ಸಲ ಸೇವಿಸಬಹುದು. 


ಗುಡುಸಿ ಸತ್ವವನ್ನು 1 ಗ್ರಾಂ ನಷ್ಟು ತೆಗೆದುಕೊಂಡು ನೀರಿನ ಜೊತೆ ದಿನಕ್ಕೆ 3 ಸಲ ಸೇವಿಸಬಹುದು. 


ಪಾರಿಜಾತ್ಸ್‌ ಪತ್ರ ಸ್ವರಸ, 10 ಮಿ.ಲೀ. ನಷ್ಟು ತೆಗೆದುಕೊಂಡು, 1 ಚಮಚ ಜೇನು ತುಪ್ಪದೊಡನೆ ಬೆರೆಸಿ, 
ದಿನಕ್ಕೆ ಮೂರು ಸಾರಿ ಸೇವಿಸಬಹುದು. 


ಹಸಿವಿಲ್ಲದಿರುವಿಕೆ (ಎನೊರೆಕ್ಷಿಯ) 


ಹೆಚ್‌.ಐ.ವಿ. ಸೋಂಕಿರುವವರಿಗ್ಗೆ, ಕಮಬದ ಮಧ್ಯ ತರದಲ್ಲಿ ಹಸಿವಿಲ್ಲದಂತಾಗುತದೆ. ಹೆಚ್ಚಿನ ಪ್ರಕರಣಗಳಲ್ಲಿ 
ಈ ತೊಂದರೆಗೆ ಕಾರಣ ನಕಾರಾತ್ಮಕ ಭಾವನೆಗಳಾದ ie, ಭಯ, ಆತಂಕ, ದ್ವೇಷ, ನಿರಾಶಾವಾದ ಇತ್ಯಾದಿಗಳಾಗಿವೆ. 
ಇನ್ನು ಕೆಲವೊಮ್ಮೆ ಇದು ಬೇರೆ ipl ಅತಿಸಾರ ಬೇಧಿ, ನ್ಯುಮೋನಿಯ, ಕ್ಷಯ ಕನಢ 
ಉಂಟಾಗಬಹುದು. ಇದರ ಕಾರಣ ಕಂಡಹಿಡಿಯಲು ಮತ್ತು ಸೂಕ್ತ ಚಿತ್ರಗಾಗಿ ವೈದ್ಯರ ಸಲಹೆ ಪಡೆಯಬೇಕು. ಸರಳ 
ಹಸಿವಿಲ್ಲದಿರುವಿಕೆಯು ಪ್ರಕರಣಗಳಲ್ಲಿ ಕೆಳಗಿನ ಔಷಧಿಗಳು ಪ್ರಯೋಜನಕಾರಿಯಾದೀತು. ಇವುಗಳ ಪೈಕಿ 
ಯಾವುದಾದರೂ ಒಂದನ್ನು ಒಮ್ಮೆ ತೆಗೆದುಕೊಳ್ಳಬಹುದು. ಆಗಲೂ ಹಸಿವುಂಟಾಗದಿದ್ದರೆ, ವೈದ್ಯರ ಸಲಹೆ 
ಪಡೆಯಬೇಕು. 


ಹೋಮಿಯೋಪತಿಯ ಪರಿಹಾರಗಳು 


ಹಸಿವಿಲ್ಲದಿರುವಿಕೆಗೆ ಹೋಮಿಯೋಪತಿಯಲ್ಲಿ ನಿರ್ದಿಷ್ಟ ಪರಿಹಾರಗಳಲ್ಲಿ ನಕ್ಷವೊಮಿಕ 30ನ್ನ ಮಲಗುವಾಗ 
ಒಮ್ಮೆ ತೆಗೆದುಕೊಳ್ಳುವುದು ಪ್ರಯೋಜನಕಾರಿ. ಹಸಿವಿಲ್ಲದಿರುವಿಕೆ ಕಾರಣವನ್ನು ಕಂಡುಹಿಡಿದು ಅದಕ್ಕೆ ತಕ್ಕಂತೆ ಸೂಕ್ತ 
ಚಿಕಿತ್ಸೆ ನೀಡಬೇಕು. ಈ ಹಿಂದೆ ಚರ್ಚಿಸಿದ ಔಷಧಿಗಳು, ಬೇರೆ ತೊಂದರೆಗಳಿಗೆ ಪರಿಹಾರ ನೀಡುವುದರ ಜೊತೆಗೆ, 
ಹಸಿವಿಲ್ಲದಿರುವಿಕೆಯನ್ನು ಹೋಗಲಾಡಿಸುತದೆ. 
ಆಯುರ್ವೇದೀಯ ಪರಿಹಾರಗಳು 
1: ಊಟಕ್ಕೆ ಮುಂಚೆ 5 ಗ್ರಾಂಗಳಷ್ಟು ಹೊಸ ಶುಂಠಿಯನ್ನು ಉಪ್ಪಿನೊಡನೆ ಸೇರಿಸಿ, ದಿನಕ್ಕೆ ಎರಡು ಸಲ 
ಸೇವಿಸಬೇಕು. 
ನಿಂಬೆ ಹಣ್ಣಿನ ಹೋಳಿನ ಮೇಲೆ ಕರಿ ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಸಿಂಪಡಿಸಿ ದಿನದಲ್ಲಿ 2-3 ಬಾರಿ, 
ಚೀಪಬೇಕು. 
ಊಟವಾದ ಮೇಲೆ, 3-6 ಗ್ರಾಂನಷ್ಟು ಲವಣ ಭಾಸ್ಕರ ಚೂರ್ಣವನ್ನು ಬೆಚ್ಚಗಿನ ನೀರಿನ ಜೊತೆ ಸೇವಿಸಬೇಕು. 


ದಾಡಿ ಮಸಕ ಚೂರ್ಣ ವನ್ನು 3-6 ಗ್ರಾಂನಷ್ಟು ತೆಗೆದುಕೊಂಡು, ನೀರಿನ ಜೊತೆ, ದಿನಕ್ಕೆ 3 ಸಲ 
ತೆಗೆದುಕೊಳ್ಳಬೇಕು. 


ಊಟವಾದ ನಂತರ ಜೀರಕದ್ವಾರಿಷ್ಠವನ್ನು 15 ಮಿ.ಲೀ.ನಷ್ಟು ನೀರಿನ ಜೊತೆ ಸೇವಿಸಬೇಕು. 


ಆತಂಕ/ನಿದ್ರಾನಾಶ 


€ಂಕಿಗೆ ಒಳಪಟ್ಟ ಎಲ್ಲರೂ, ಒಂದಿಲ್ಲೊಮ್ಮೆ ಆತಂಕದೊಡನೆ ನಿದ್ರೆಬಾರದ ಅನುಭವ 

ರಂಭಿಕ ಹಂತದಲ್ಲಿ ಇದು ಕೇವಲ ಮಾನಸಿಕವಾಗಿ ಇದ್ದೀತು. ಆದರೆ ತದನಂತರ, ಏಡ್‌ಗೆ 

ದ ಕುಯಿಶೆಗಳು ಕಾಣಿಸಿಕೊಂಡಾಗ, ಉಸಿರಾಟದ ತೊಂದರೆಯಿಂದ ಅಥವಾ ನೋವು ಅಥವಾ ಸಾವಿನ 
| ಹೀಗಾಗಬಹುದು. ಆತಂಕದ ಸ್ಥಿತಿಗೆ ಕಾರಣ ಕಂಡುಹಿಡಿದು ಸೂಕ್ತ ಚಿಕಿತೆಗಾಗಿ ವೈದ್ಯರ ಸಲಹೆ 


«ಪ ಇಸ್ಟ್‌ 
ಪಟೇಪಡುತಾರೆ 
WA ಗ XNA 9 


ಆಲೋಪತಿಯ ಔಷಧಿಗಳು ಒ್ನ 
1... ಅಲ್ಪಜೊಲಂ (Alproxolary) : 0.5 ಮಿ.ಗ್ರಾಂ ಮಾತ್ರೆ ಮಲಗುವಾಗ ಒಂದು ಸೇವಿಸಬೇಕು ಅಥವಾ 
ಅ 


ವೇಲಿಯಂ (731010) : 2.5 ಮಿ.ಗ್ರಾಂ ಮಾತ್ರೆ ಮಲಗುವಾಗ ಒಂದು ಸೇವಿಸಬೇಕು ಅಥವಾ 
3,  ಛೋರರುಪಂ (Lorazepam) : 1 ಮಿ.ಗ್ರಾಂ ಮಾತ್ರೆ ಮಲಗುವಾಗ “ಒಂದು ಸೇವಿಸಬೇಕು. 


ಹೋಮಿಯೋಪತಿಯ ಪರಿಹಾರಗಳು 

1... ನಕ್ಸ್‌ ವೊಮಿಕ (Nux Vomica) : ರಾತ್ರಿ ಮಲಗುವ ಮೊದಲು ಇದನ್ನು ಸೇವಿಸಿದರೆ, ಭಯವನ್ನು ನಿವಾರಿಸಿ, 
ಆತಂಕ ಹೋಗಲಾಡಿಸಿ, ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಶಮನಗೊಳಿಸಿ, ಸುಖಕರ ನಿದ್ರೆಯು 
ಬರುವಂತೆ ಮಾಡುತ್ತದೆ. ಈ ಔಷಧಿಯನ್ನು 30 ಶಕ್ತಿಯುತತೆಯಲ್ಲಿ ದಿನಕ್ಕೆ 3 ಸಲದಂತೆ, 3 ದಿನ ಸೇವಿಸಬೇಕು. 
ಅನಂತರ ರಾತ್ರಿ ಮಲಗುವಾಗ ಮಾತ್ರ ತೆಗೆದುಕೊಳ್ಳಬೇಕು. 

ಆಯುರ್ವೇದೀಯ ಪರಿಹಾರಗಳು : 
ಜಟಾಮಾನಸಿ ಚೂರ್ಣ : 3 ಗ್ರಾಂನಷ್ಟು ದಿನಕ್ಕೆರಡು ಬಾರಿ ನೀರಿನೊಡನೆ ಸೇವಿಸಬೇಕು. 
ಶಂಕ ಪುಷ್ಪಿ ಸ್ವರಸ : 10 ಮಿ.ಲೀ.ನಷ್ಟು 1 ಚಹಾ ಚಮಚದಷ್ಟು ಜೇನುತುಪ್ಪದೊಡನೆ ಬೆರೆಸಿ, ದಿನಕ್ಕೆ 3 ಸಲ 
ಸೇವಿಸಬೇಕು. 
ಬ್ರಾಹ್ಮಿ ಸ್ವರಸ : 10 ಮಿ.ಲೀ.ನಷ್ಟು ನೀರಿನೊಂದಿಗೆ ದಿನಕ್ಕೆ 3 ಸಲ ಸೇ 
ವಕಚೂರ್ಣ : 1 ಗ್ರಾಂನಷ್ಟು ನೀರಿನೊಂದಿಗೆ ದಿನಕ್ಕೆ 3 ಸಲ ಸೇವಿಸಬೇಕು. 
ಅಶ್ಚಗಂಧ ಚೂರ್ಣ : 3 ಗ್ರಾಂನಷ್ಟು ಒಂದು ಲೋಟ ಹಾಲಿನೊಂದಿಗೆ, ದಿನಕ್ಕೆ 3 ಸಲ ತೆಗೆದುಕೊಳ್ಳಬಹುದು. 


ಸರಸ್ಪತಾರಿಷ್ಟ : 15 ಮಿ.ಲೀ. ನಷ್ಟು ಊಟದ ಬಳಿಕ ಸೇವಿಸಬೇಕು. 


ವಿಸಬೇಕು. 


ಬಾಯಿಹುಣ್ಣು 
ಆಲೋಪತಿಯ ಔಷಧಿಗಳು 


ಇ 
1... 1% ಜಂಕ್ಸನ್‌ ವಾಯ್ಗೆಟ್‌ ದ್ರಾವಣ ಕ್ಲೋಟ್ರಿಮಜೋಲ್‌ (ಲಿ10011788010) ಮುಲಾಮನ್ನು ಸಂಸ್ಕರಿಸಿದ ಹತಿ 
ಕುಡಿಯ ನೆರವಿನಿಂದ ಹುಣ್ಣಾದ ಜಾಗಕ್ಕೆ ಹಚ್ಚಬಹುದು. ಅಥವಾ 


2... ಕ್ಲೋಟ್ರಿಮಜೋಲ್‌ ಬಾಯಿ ತೊಳೆಯುವ ದ್ರಾವಣದಿಂದ ಬಾಯಿ ತೊಳೆಯಬಹುದು. 
ಹೋಮಿಯೋಪತಿಯ ಪರಿಹಾರಗಳು 


1. ಮರ್ಕುರಿಯಸ್‌ ಸಾಲ್ಯುಬಿಲಿಸ್‌ (Mercurius 50100115) : ಈ ಔಷಧ ಬಾಯಿ ಹುಣ್ಣಿಗೆ ಬಹಳಷ್ಟು 
ಪರಿಹಾರ ನೀಡುತ್ತದೆ. ಬಾಯಿಯಲ್ಲಿ ಧಾರಾಳ ಜೊಲ್ಲುರಸ ಸ್ರಾವ, ಲೋಹದ ವಾಸನೆ, ತುಟಿ ಮತ್ತು ಕೆನ್ನೆಗಳ 
ಒಳ ಮೇಲ್ಮೈ ಮೇಲೆ ಸಣ್ಣ ಪುಟ್ಟ ಹುಣ್ಣುಗಳು, ವಿಪರೀತ ನೋವು ಇಂತಹ ಲಕ್ಷಣವಿರುವವರು, ಈ 
ಔಷಧವನ್ನು 30 ಶಕ್ತಿಯುತತೆಯಲ್ಲಿ ದಿನಕ್ಕೆ 3 ಸಲದಂತೆ 4-5 ದಿನ ತೆಗೆದುಕೊಳ್ಳಬಹುದು. 


2. ಕ್ಯಾಲೆಂಡುಲ ಬಾಯಿ ತೊಳೆಯುವ ದ್ರಾವಣ ಅಥವಾ ಮುಲಾಮು (Calendula) : 1 ಟೀ ಚಮಚದಷ್ಟು 
ಕ್ಯಾಲೆಂಡುಲ ಟಿಂಕ್ಚರ್‌ನ್ನು 100 ಮಿ.ಲೀ. ಶುದ್ಧ ನೀರಿಗೆ ಬೆರೆಸಿ ದಿನಕ್ಕೆರಡು ಬಾರಿ ಬಾಯಿ ತೊಳೆಯಬೇಕು. 
ರಾತ್ರಿ ಮಲಗುವ ಮುನ್ನ ಒಮ್ಮೆ ತೊಳೆಯಬೇಕು. 1 ಟೀ ಚಮಚದಷ್ಟು ಕ್ಯಾಲೆಂಡುಲ ಟಿಂಕ್ಚರ್‌ನ್ನು 3 ಟೀ 
ಚಮಚದಷ್ಟು ಗ್ಲಿಸರಿನ್‌ ಜೊತೆಯಲ್ಲಿ ಬೆರೆಸಿ, ಬಾಯಿ ಮತ್ತು ವಸಡಿಗೆ ಮುಲಾಮಿನಂತೆ ಹಚ್ಚಬಹುದು. ಈ 

ದ್ರಾವಣವನ್ನು ಪ್ರತಿ ಸಾರಿ ಬಳಸುವ ಮುನ್ನ ಚೆನ್ನಾಗಿ ಅಲುಗಿಸಿ ಬೆರೆಯುವಂತೆ ಮಾಡಬೇಕು. 


ಸೂಚನೆ: 

* ಈ ಮಾರ್ಗದರ್ಶಿಯಲ್ಲಿನೀಡಿರುವ ಆಲೋಪತಿ, ಹೋಮಿಯೋಪತಿ ಮತ್ತು ಆಯುರ್ವೇದೀಯ ಔಷಧಿ 
ಗಳು ಸೂಚ್ಯವಾಗಿಯಷ್ಟೇ ಇದೆ. ಮತ್ತು ಅಲ್ಟಾವಧಿಗಾಗಿ ಮಾತ್ರ ಉಪಯೋಗಿಸಬಹುದು. ಗುಣ 
ಕಂಡುಬರದಿದ್ದಲ್ಲಿ ತಜ್ಞರ ಸಲಹೆ ಪಡೆಯಬೇಕು. 

೨ ಈ ಮಾರ್ಗದರ್ಶಿಯಲ್ಲಿನೀಡಿರುವ ಆಲೋಪತಿ ಔಷಧಿಗಳು ಅಂಗಡಿಯಲ್ಲಿಕೇಳಿದರೆ ಲಭಿಸುತ್ತದೆ. ಆದರೂ, 
ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ನ್ಯಾಯೋಚಿತವಾಗಿ ಬಳಸಲು ಸೂಚಿಸಿದೆ. 

* ಇಲ್ಲಿ ನೀಡಿರುವ ಹೋಮಿಯೋಪತಿ ಔಷಧಿಗಳು ಭಾರತದಲ್ಲೇ ತಯಾರಾಗಿದ್ದು ಹೋಮಿಯೋಪತಿಯ 
ಔಷಧಿ ಅಂಗಡಿಯಲ್ಲಿ ಸಿಗುತ್ತದೆ. ರೋಗಿಯ ಕಾಯಿಲೆಯ ಲಕ್ಷಣಗಳಿಗೆ ಬೋಟು ಔಷಧವನ್ನು 
ತೆಗೆದುಕೊಳ್ಳಬಹುದು. 

* : ಇಲ್ಲಿ ನೀಡಿರುವ ಆಯುರ್ವೇದೀಯ ಔಷಧಿಗಳಲ್ಲಿ ಕೆಲವು ಸಂಯುಕ್ತ ಔಷಧಿಗಳಿವೆ ಮತ್ತು ಉಳಿದವು ಏಕ 
ಔಷಧಿಗಳಾಗಿವೆ. ಸಂಯುಕ್ತ ಔಷಧಿಗಳು ಆಯುರ್ವೇದೀಯ ಅಂ/ಿಗಳಲ್ಲಿ ಮತ್ತು ಏಕ ಔಷಧಿಗಳು 
ಸಾಂಬಾರ ಪದಾರ್ಥಗಳು (ಮಸಾಲೆ) ಸಿಗುವ ಅಂಗಡಿಯಲ್ಲಿ ಸಿಗುತವೆ. ಸುಲಭವಾಗಿ ದೊರೆಯುವ ಯಾವುದೇ 
ಸಂಯುಕ್ತ/ಔಷದಿಯನ್ನು ಸೇವಿಸಬಹುದು. 

* ಏನಾದರೂ ತೊಂದರೆಗಳುಂಟಾದಲ್ಲಿ ಈ ಮಾರ್ಗದರ್ಶಿಯ ಕೊನೆಯಲ್ಲಿ ಪ್ರಸಾಪಿಸಿರುವವರನ್ನು ನೀವು 

ಸಂಪರ್ಕಿಸಬಹುದು. 


ಆಹಾರ ಸೇವನೆಗೆ ಸಲಹಾ ಸೂಚನೆ 


ಸೇವಿಸ ಸೇವಿಸಬಹುದಾದ ಆಹಾರ 


ಬಾಯಿ ಹುಣ್ಣು /ನುಂಗಲು| 9 ಮೆತ್ತಗಿನ ಮತ್ತುತೀರಾ ಬಿಸಿಯಿಲ್ಲದ ಆಹಾರ| * ಸಣ್ಣಗೆ ಮತ್ತು ನುಣ್ಣಗೆ ಕತ್ತರಿಸಿದ ಮಾಂಸ 
ಕಷ್ಟ p ಸೇವಿಸಿ (ಕೈಮಾ) 
| ಸ್ವಾದಯುತ ಆಹಾರ ಸೇವಿಸಿ, ಆದರೆ| * ಚೆನ್ನಾಗಿ ಬೇಯಿಸಿದ ಒಗ್ಗರಣೆ ಅನ್ನ 
ಹತತ ಮತ್ತು ಖಾರದ ವಸ್ತು ಬೇಡ. | ಬಾಳೆಹಣ್ಣು ಮತ್ತು ತಂಪಾದ ಅಂಬಲಿ ( ಅಕ್ಕಿ, 
ರವೆ ಗಂಜಿ) 
ಅಕ್ಕಿ. ಮತ್ತು ಹಸಿರು ಕಾಳು ಅಥವಾ ಹೆಸರು 
ಬೇಳೆ ಸೇರಿಸಿ ತಯಾರಿಸಿದ ಖಿಚಡಿ 


ವಾಕರಿಕೆ /ವಾಂತಿ ಆಗಾಗ, ಸ್ವಲ್ಪ ಸ್ವಲ್ಪವೇ ಊಟ ಮಾಡಿ 
ದ್ರಾವಣಗಳನ್ನು ಹೆಚ್ಚಾಗಿ ಕುಡಿಯಿರಿ 
ಅಲ್ಪ ಕೊಬ್ಬಿನ ಆಹಾರ ಸೇವಿಸಿ 
ಉಪ್ಪಾದ ಆಹಾರ ಸೇವಿಸಿ ತರಕಾರಿಗಳು 


9 ಕಡಿಮೆ ಕೊಬ್ಬಿನ ಆಹಾರ ಸೇವಿಸಿ * ಖಿಚಡಿ, ಅನ್ನ ಬಾಳೆಹಣ್ಣು 
9 ಲ್ಯಾಕ್ಟೋಸ್‌ ರಹಿತ ಡೈರಿ ಉತ್ಪಾದನೆಗಳು e ಬೇಳೆಕಟ್ಟು/ ತೊವೆ 


$ ಕೆನೆ ತೆಗೆದ ಹಾಲು 


ಕಬ್ಬಣಾಂಶ ಹೇರಳವಾಗಿರುವ ಆಹಾರ ಜೇನುತುಪ್ಪ ಮೊಳಕೆ ಕಟ್ಟಿದ ಹಸಿರು ಕಾಳು 
(ಹೆಸರು ಕಾಳು) ಕಪ್ಪು ಕಡಲೆ 
ಲಿವರ್‌, ಕೆಂಪು ಮಾಂಸ, ಮೀನು, ಕೋಳಿ 
ಮತ್ತು ಅದರ ಉತ್ಪಾದನೆ, ಕಡು ಹಸಿರು 
ತರಕಾರಿಗಳು, ಉದಾ : ಬಸಳೆ, ಕೋಸು, 
ಸಾಸಿವೆ ಇತ್ಯಾದಿ 


ಹಸಿವಿಲ್ಲದಿರುವಿಕೆ * ಹೆಚ್ಚು ಕ್ಯಾಲರಿಯುತ ಆಹಾರ ಮೊಳಕೆ ಕಟ್ಟಿದ/ಹುರಿದ ಕಾಳುಗಳು, 
9 ಹೆಚ್ಚು ಸಸಾರಜನಕ, ಶಕ್ತಿದಾಯಕ ಪೂರಕ ಕಾಯಿಗಳು 
ಆಹಾರಗಳು ಸ್ವಲ್ಪ ಜೇನುತುಪ್ಪ ಮತ್ತು ಲಿಂಬೆ: ಸೇರಿಸಿದ 
ನೀರು 


ಹಸಿಯಾಗಿ ತಿನ್ನಬಹುದಾದ ಹಣ್ಣು ಮತ್ತು ತರಕಾರಿಗಳನ್ನು ಹಾಗೇ ತಿನ್ನಬೇಕು. ಉದಾ : ಸೌತೆಕಾಯಿ, ಕ್ಯಾರೆಟ್‌, 
ಮೂಲಂಗಿ, ಸೇಬು, ಸೀಬೆ, ಬಾಳೆ ಹಣ್ಣು, ಇತ್ಯಾದಿ. 


ಹುರಿದು ತಿನ್ನಬಹುದಾದ ಕಾಳುಗಳನ್ನು ಹುರಿದು ತಿನ್ನಬೇಕು. ಉದಾ : ಕಪ್ಪು ಕಡಲೆ 
ಸೋಸಿದ ಅಥವಾ ಕಾಯಿಸಿ ತಣ್ಣಗಾಗಿಸಿದ ಶುದ್ಧ ನೀರನ್ನು ಧಾರಾಳವಾಗಿ ಕುಡಿಯಿರಿ 
ಏನೇ ತಿಂದರೂ ಚೆನ್ನಾಗಿ ಅಗಿದು ತಿನ್ನಿ 


ಅಹಿತವೆನಿಸುವಷ್ಟು ಅಲ್ಲದಿದ್ದರೂ ನಿಮಗೆ ಬೇಕಾಗುವಷ್ಟು ಆಹಾರ ಸೇವಿಸಿ. ಆದರೆ, ಸಮತೋಲಿತ ಮತು ಪೌಷ್ಠಿಕ 
ಆಹಾರ ಸೇವಿಸುವುದನ್ನು ಖಚಿತಪಡಿಸಿಕೊಳ್ಳಿ 


ಅನುಬಂಧ -2 


ಮನೆಯಲ್ಲಿ ಒಳ್ಳೆಯ ನೈರ್ಮಲ್ಯ ಕಾಪಾಡಲು ಸುವರ್ಣ ನಿಯಮಗಳು 


ಇವುಗಳನ್ನು ಮಾಡುವ ಮೊದಲು ಪ್ರತಿಸಿರಿ ಕೈ ತೊಳೆಯಿರಿ ಅಡುಗೆ ಮಾಡುವಾಗ 
ಊಟ ಮಾಡುವಾಗ 
ಇನ್ನೊಬ್ಬರಿಗೆ ಬಡಿಸುವಾಗ/ತಿನ್ನಿಸುವಾಗ 
ಔಷಧಿ ಸೇವಿಸುವಾಗ/ಕೊಡುವಾಗ 
ಹಾಸಿಗೆಯ ಕೊಳೆ ಬಟ್ಟಿ ಬದಲಿಸುವಾಗ 
ಗಾಯಕ್ಕೆ ಬಟ್ಟೆ ಸುತುವಾಗ (ಡ್ರೆಸಿಂಗ್‌) 


ಇವುಗಳನ್ನು ಮಾಡಿದ ನಂತರ ಪ್ರತಿಸಾರಿ ಕೈ ತೊಳೆಯಿರಿ ಅಡುಗೆ ಮಾಡಿದಾಗ 
ಊಟ ಮಾಡಿದಾಗ 
ಇನ್ನೊಬ್ಬರಿಗೆ ಬಡಿಸಿದಾಗ/ತಿನ್ನಿಸಿದಾಗ 
ಹಾಸಿಗೆಯ ಕೊಳೆ ಬಟ್ಟಿ ಬದಲಿಸಿದಾಗ 
ಶೌಚಾಲಯ ಬಳಸಿದಾಗ 
ಒಳ ಉಡುಪನ್ನು ಬದಲಿಸಿದಾಗ 
ಗಾಯಕ್ಕೆ ಬಟ್ಟೆ ಸುತ್ತಿದಾಗ (ಡ್ರೆಸಿಂಗ್‌) 


ಗಾಯಗಳಾಗದಂತೆ ಯಾವಾಗಲೂ ಮುನ್ನೆಚ್ಚರಿಕೆ ವಹಿಸಿ ಗಾಯಗಳು, ತರಚುಗಳಾಗದಂತೆ ಎಚ್ಚರವಹಿಸಿ 
ಗಾಯ ಮತ್ತುತರಚುಗಳನ್ನು ಸೋಪನ್ನು ಬಳಸಿ, ನೀರಿನಿಂದ 
ತೊಳೆಯಬೇಕು ಮತ್ತು ಪೂತಿನಾಶಕ ( ಆಂಟಿಸೆಪ್ಟಿಕ್‌) 
ದ್ರಾವಣ ಹಚ್ಚಿ ನೀರು ತಾಗದಂತೆ ಬಟ್ಟೆ ಸುತ್ತಬೇಕು. 


ಹೀಗೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಮನೆ ಮತ್ತು ಕೆಲಸದ ಸ್ಥಳದಲ್ಲಿ ರಕ್ತ ಬಿದ್ದಲ್ಲಿ ಸ್ವಚ್ಛಗೊಳಿಸಿ. 
ಮನೆಯಲ್ಲಿ ಬಳಸುವ ಬ್ಲೀಚಿಂಗ್‌ ಪುಡಿಯನ್ನು 5 ಗ್ರಾಂನಷ್ಟು 
ತೆಗೆದುಕೊಂಡು, 100 ಮಿ.ಲೀ. ನಷ್ಟುನೀರಿನಲ್ಲಿಕರಗಿಸಿದರೆ, 
ಪರಿಣಾಮಕಾರಿ ದ್ರಾವಣವಾಗುತ್ತದೆ. ಬಿದ್ದ ರಕ್ತದ 
ಪ್ರಮಾಣದ ಎರಡರಷ್ಟು ಈ ದ್ರಾವಣವನ್ನು ನಿಧಾನವಾಗಿ, 
ಬಿದ್ದ ಜಾಗದ್ದಲಿ ಸುರಿದು, ಕೆಲಕ್ಮಣಗಳ ನಂತರ ಚೆನ್ನಾಗಿ 
ಒರೆಸಿ ತೆಗೆಯಬೇಕು. ಒರೆಸಿದ ಬಟ್ಟೆಯನ್ನು ಸರಿಯಾದ 
ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. 


ಉತ್ತಮ ನೈರ್ಮಲ್ಯ ಖಚಿತಪಡಿಸಿಕೊಳ್ಳಲು ಮುಂಜಾಗ್ರತೆಗಳು 

ಆದಷ್ಟು ಮಟ್ಟಿಗೆ ಶುದ್ಧ ನೀರನ್ನು ಬಳಸಿ ಮುಖ್ಯವಾಗಿ ಎಳೆಯ ಮಕ್ಕಳಿಗೆ ಕಾದಾರಿದ ನೀರು ಕೊಡಿ. 

ಹಾಸಿಗೆಯ ಬಟ್ಟೆ ಹೊದಿಗೆ, ಟವೆಲ್‌ಗಳನ್ನು ಸಾಬೂನಿನಿಂದ ತೊಳೆಯಿರಿ. ತೀರಾ ಕೊಳಕಾದ ಬಟ್ಟೆಗಳನ್ನು ಬಿಸಿ ನೀರಿನಲ್ಲಿ 
ತೊಳೆಯುವುದು ಒಳ್ಳೆಯದು. 

ಆಹಾರ ಕೆಡುವುದನ್ನು ತಪ್ಪಿಸಲು, ಸರಿಯಾಗಿ ಶೇಖರಣೆ ಮಾಡಿ. 

ಕುಟುಂಬದಲ್ಲಿ ಯಾರಿಗಾದರೂ ಕಾಯಿಲೆ ಇದ್ದರೆ, ಕುಡಿಯಲು ಬಳಸುವ ಲೋಟಗಳ * ಹಂಚಿಕೊಳ್ಳುವ ಮೊದಲು ತೊಳೆಯಿರಿ. 
ಕೆಮ್ಮುವಾಗ, ಸೀನುವಾಗ, ಕರವಸ್ತದಿಂದ ನಿಮ್ಮ ಬಾಯಿ ಮತ್ತು ಮೂಗನ್ನು ಮುಚ್ಚಿ 

ಕಂಡಕಂಡಲ್ಲಿ ಉಗುಳದೇ, ಕಫದ ಬಟ್ಟಲಲ್ಲಿ ಉಗುಳಿ. 

ಶಿಶುಗಳಿಗೆ ತುಟಿಯ ಮೇಲೆ ಮುತ್ತು ಕೊಡಬೇಡಿ. ಹಣೆಯ ಮೇಲೆ ಕೊಡಿ. 

ಶಿಶುಗಳು ಮತ್ತು ಮಕ್ಕಳು ಒಳಗೊಂಡಂತೇ, ಎಲ್ಲರೂ ಬಳಸುವ ಪಾತ್ರೆಯನ್ನು ಸಾಬೂನಿನಿಂದ ತೊಳೆಯಿರಿ. 

ಹಣ್ಣು ಮತ್ತು ತರಕಾರಿಗಳನ್ನು ಹಸಿಯಾಗಿ ತಿನ್ನುವ. ಮೊದಲು, ಚೆನ್ನಾಗಿ ನೀರಿನಿಂದ ತೊಳೆಯಿರಿ. 

ತ್ಯಾಜ್ಯವಸ್ತುಗಳನ್ನು ಸರಿಯಾಗಿ. ವಿಲೇವಾರಿ ಮಾಡಿ. ಉದಾಹರಣೆಗೆ, ಶೌಚಾಲಯ ಬಳಕೆ, ಸುಡುವಿಕೆ, ಅಥವಾ ಹುಗಿಯುವುದು. 


ಸಹಾಯ ಮತ್ತು ಮಾರ್ಗದರ್ಶನಕ್ಕಾಗಿ ದಯವಿಟ್ಟು ಸಂಪರ್ಕಿಸಿ : 


ಜಿಲ್ಲಾ ಆರೋಗ್ಯಧಿಕಾರಿಗಳ 
ಕಛೇರಿಯ ದೂರವಾಣಿ ಸಂಖ್ಯೆ 


080-3444172 3444172 


ಬೆಂಗಳೂರು (ಅರ್ಬನ್‌) 
ಬೆಂಗಳೂರು (ರೂರಲ್‌) 
ಚಿತ್ರದುರ್ಗ 
ದಾವಣಗೆರೆ 
ಕೋಲಾರ 


080-28765806 2876586 


08194-35464 35464 


08192-37833 30919 


0815222037 ಸ್ನ 22393 


ಶಿವಮೊಗ್ಗ 08182-22382 60591 
ತುಮಕೂರು 0816-278387 257404 
ಮೈಸೂರು 0821-435575, 529205 563975, 442661 
ಮಂಡ್ಯ 08232-24027 28412 
ಚಾಮರಾಜನಗರ 08226-22421 22421 
ಚಿಕ್ಕಮಗಳೂರು 08226-20429 20329 

ದಕ್ಷಿಣ ಕನ್ನಡ 0824-423168, 423632 428852 

ಹಾಸನ 08172-68232 50875 


ಕೊಡಗು 
ಉಡುಪಿ 
ಬೆಳಗಾಂ 


ಬಾಗಲಕೋಟೆ 


08272-25443 23445 


08252 -81191 


0831-481952 482745 


08354-23925 20992 


ಬಿಜಾಪುರ 


08352-58038 


50471 


ಧಾರವಾಡ 
ಗದಗ 

ಹಾವೇರಿ 
ಉತ್ತರ ಕನ್ನಡ 


ಗುಲಬರ್ಗಾ 


0836-447483 745053 


08372-38497 39597 


08375-32276 35222 


08382-26339 22452 


08472-20257 21922 


ಬಳ್ಳಾರಿ 08392-76250 


76250 
ಬೀದರ್‌ 


ರಾಯಚೂರು 
ಕೊಪ್ಪಳ 


08482-30158 


30158 


08532-26020 26020 


08539-30675 30675 


ಹದಿರೆಯೆದದರು ಮತ್ತು ಯುವಜನರು 


1993ರಲ್ಲಿ ವಿಶ್ವದಲ್ಲಿ ಹೊಸದಾಗಿ ಹೆಚ್‌.ಐ.ವಿ. ಸೋಂಕು ತಗುಲಿದವರಲ್ಲ 
ಅರ್ಧದಷ್ಟು ಹದಿಹರೆಯದವರು ಮತ್ತು ಯುವಜನರಾಗಿದ್ದಾರ. 


ಆದುದರಿಂದ, ತಮ್ಮನ್ನು ರಕ್ವಿಸಿಕೊಳ್ಳುವುದಕ್ಕಾಗಿ, ಹದಿಹರೆಯದವರು ಮತ್ತು 
ಉಊದಜರಕ ಹಚ್‌.ಐ.ಿ. / ಏಡ್ಸ್‌ ಬಗ್ಗೆ ತಿಳಿದುಕೂಳ್ಳುವ ಹಕ್ಕನ್ನು 
ಹೊಂದಿರುತಾನೆ. 


ಲೈಂಗಿಕ ಶಿಕ್ಷಣವು, ಲೈಂಗಿಕತೆ ಬಗ್ಗೆ ಜವಾಬ್ದಾರಿಯುತ ಮನೋಭಾವ 
ಬೆಳೆಸುತದೆ ವಿನಃ ಅದರಲ್ಲಿ ಬೇಗನೇ ಪ್ರಯೋಗಶೀಲರಾಗುವುದನ್ನಲ್ಲ 


( 
1 


| ಯ i 


WV 


( 
1. ( ( 


